RNI No. KARBIL / 2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ 
Volume 148 


ಬೆಂಗಳೂರು, ಗುರುವಾರ, ಆಗಸ್ಟ್ ೨೨, ೨೦೧೩ ( ಶ್ರಾವಣ ೩೧, ಶಕ ವರ್ಷ ೧೯೩೫) 
Bangalore , Thursday, August 22, 2013 (Shravana 31, Shaka Varsha 1935 ) 


ಸಂಚಿಕೆ ೩೪ 
Issue 34 


ಭಾಗ ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 
ಈ ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 

HEATH AND FAMILY WELFARE SECRETARIAT 
SUB 

Constituting District Level Enforcement Committee in the State for Implementation of orders of Prohibition 

of Gutkha and Panmasala containing Tobacco and Nicotine . 
READ : Notification No. PHIFSSA/Notification/ 01/2013- 14 , dt. 30 - 05-2013. 
Preamble: 

Government of India has enacted Food Safety and Standards Act , 2006 in order to regulate under law the manufacture , 
storage, distribution and sale of food articles, in accordance with the said Act, Food Safety and Standards Regulations 2011 came into 
effect from 5 -8 -2011 in the entire state . 

In accordance with the provisions under regulation 2 ,3 ,4 of Act, Food Safety and Standards Regulations 2011 . manufacture , 
storage , sale or distribution of Gutkha and Panmasala containing Tobacco and Nicotine or any product with any other name or brand 
available in the market containing tobacco and Nicotine has been banned in the State completely by the Food Safety Commission vide 
Notification dated 30 -5 -2013 read above in the interest of general public at large . 

Since, In view of the directions of the Hon ble Supreme Court Gutkha and Panmasala containing Tobacco and Nicotine has 
been banned in the State . In order to implement the ban completely and effectively in the State . It is necessary to constitute a District 
Level Enforcement Committee. 
Government has considered the proposal in detail and orderd as under. 

GOVERNMENT ORDER NO .HFW 156 CGE 2012 , BANGALORE , DATED : 04 .07. 2013 


Government has constituted a District Level Enforcement Committee under the Chairmanship of concerned Deputy 
Commissioner with the followingmembers in order to implement the ban imposed on the manufacture , storage, sale and distribution of 
Gutkha and Panmasala containing Tobacco and Nicotine or any product with any other name available in the market in the interest of 
general public . 
Deputy Commissioner 

Chairman 
Chief Executive Officer, Zilla Panchayath 

Member 
District Superintendent of Police 

Member 
Commissioner , Bruhath Mahanagara Palike/Mahanagara 

Member 
Palike/City Municipal Council 
District Health and Family Welfare Officer 

Member 
Commercial Tax Officer 

Member 
Senior Regional Transport Officer 

Member 
Deputy Director, Food and Civil Supplies 

Member 


( ೧೩೧೩ ) 


naos 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 


230 0 


Deputy Director, Information Department 

Member 
Deputy Director, Agricultural Marketing Committee 

Member 
District Designated Officer, Food Safety and Standards Act. 

Member Secretary 
This committee shall initiate the following action : 

To impart awareness with strict warning regarding the ban among the businessmen involved in manufacture, storage, 
marketing and distribution of Gutkha and Panmasala containing Tobacco and Nicotine or any such product with any 
other name available in the market containing tobacco and Nicotine. 
Action to be initiated under Section 57 , 58 and 59 of Food Safety and Standards Act , 2006 against the businessmen 
manufacturing . Storing and marketing these banned products. Vide publicity be given to the effect that , anybody 
violating these provision will be punished with a fine up to Rs. 10 .00 Lakhs and imposition of maximum imprisonment. 
Gutkha and Panmasala containing Tobacco and Nicotine are unhealthy food products. Marketing of these unhealthy 
food products or beverage is an offence under Section 273 IPC . Further, those who market these unhealthy food 
products are liable to be punished under this Section and may face legal proceedings and also liable to be imprisoned 
up to 6 months or fine of Rs . 1000 /- or both and hence, action is to be initiated under section against the violators . 
A notification dated 30 -5 -2013 has been issued in the State banning manufacture , storage andmarketing Gutkha and 
Panmasala containing Tobacco and Nicotine Case may be filed against the offenders of the provisions of this Act 
under Section 188 IPC. This section provides to order for imprisonment for a period of one month or and fine of Rs. 
200 /- or both and if they cause any threat or difficulty to the health and life of the general public . 6 months 
imprisonment or a fine of Rs. 1000 /- or both may be imposed . Action may be initiated under this provision against the 
offenders of the above Notification . 
Details of persons involved in Manufacture and storage of Gutkha and Panmasala may be obtained from Industries 
and Commerce Department and submitted to Superintendent of Police of the District and Designated Officer. 
Seized Gutkha and Panmasala shall be disposed without causing damage to the environment. 
Action be initiated to send the samples of seized Gutkha and Panmasala suspected containing Tobacco and Nicotine 
for analysis , if found on prima facie. 

In the monthly report that is being submitted to the Government under COTPA Act, action be taken to include data 
on the number of raids conducted on manufacturing units and marketing shops, collection of fine and articles seized 
has to be incorporated in the prescribed form immediately after imposing ban on Gutkha and Panmasala containing 
tobacco and nicotine be submitted to the Principal Secretary to Government, Home Department, Health and Family 
Welfare Department, Urban Development Department and Director and Inspector General of Police from time to time. 


By Order and in the name of the Governor of Karnataka , 

P . NARAYANA 
Under Secretary to Government, 
Health and Family Welfare Department (Health 1 & 2). 


P . R . 777 


ವಿಷಯ : 


Eudesno : 


ಇಂಧನ ಸಚಿವಾಲಯ 
ಮೆ || ಸಾಯಿ ನಿರೀಹಾ ಪವರ್ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಇವರ 5.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಟ್ಟೆಪುರ ಕಿರು 
ಜಲ ವಿದ್ಯುತ್ ಯೋಜನೆಗೆ ಕಾಲಾವಕಾಶ ವಿಸ್ತರಣೆ ಮಾಡುವ ಬಗ್ಗೆ. 
1. JODFO edes JOBS , : 29 28 WJ 29 1996 (15 ), OJDOG : 24 - 07 - 1996 . 
2. JEDFO edes 1038 : 22 46 WJ022 1997 , OJDOG : 24 -06 - 1999. 
3. JOFO Gdeg Joa : 82 3 WJF % C2 2002 , QJDOT : 01- 04 – 2002. 
4 . JUDFO GOCJ Joas. : 82 248 WJ 22 2004 , QJ007 : 26 - 08 – 2004 . 
5. JOOFD ODEJ J029, 20. Jo 520 WJF2a 2008, OIDOT : 29 – 06 – 2010 . 
6 . JEDFO edes JOBB : 90 JO 428 WJ 29 2011, QJD OF : 29 - 12 - 2012. 
7. JODFO edes J023, : QW .JO 307 WJ*22 2012, QJ007 : 22 –10 –2012 . 
8. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ : 

fe092 @ /06 /SH – 30 /783JOO WOB JE WT /2012 /806 , DJDOT : 01- 04 - 2013. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 


೧೩೧೫ 


ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1)ರ ಆದೇಶದಲ್ಲಿ ಮೆ|| ಪೇಪರ್ ಪ್ಯಾಕಿಂಗ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಹಾಸನ ಜಿಲ್ಲೆಯ ಕಟ್ಟೆಪುರದಲ್ಲಿ 
5.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (2 ) ರ ಆದೇಶದಲ್ಲಿ ಮೆ || ಪೇಪರ್ ಪ್ಯಾಕಿಂಗ್ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿಯ ಹೆಸರನ್ನು 
ಮೆ || ಬೈಟ್ ವಿದ್ಯುತ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಎಂದು ಬದಲಾಯಿಸಿ 5.00 ಮೆ . ವ್ಯಾ . ಸಾಮರ್ಥ್ಯದ ಕಟ್ಟೆಪುರ ಕಿರು ಜಲ ವಿದ್ಯುತ್ ಯೋಜನೆಯನ್ನು 
ಅನುಷ್ಠಾನ ಮಾಡಲು ಅನುಮತಿ ನೀಡಲಾಗಿತ್ತು . 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ಆದೇಶದಲ್ಲಿ ಮೆ | ಬೈಟ್ ವಿದ್ಯುತ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿಯ ಹೆಸರನ್ನು 
ಮೆಗೆ ಕಾವೇರಿ ಹೈಡೊ ಎನರ್ಜಿ ಲಿಮಿಟೆಡ್ ಎಂದು ಬದಲಾಯಿಸಿ 5.00 ಮೆ . ವ್ಯಾ . ಸಾಮರ್ಥ್ಯದ ಕಟ್ಟೆಪುರ ಕಿರು ಜಲ ವಿದ್ಯುತ್ ಯೋಜನೆಯನ್ನು 
ಅನುಷ್ಠಾನ ಮಾಡಲು ಅನುಮತಿ ನೀಡಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (4) ರ ಆದೇಶದಲ್ಲಿ ಮೇಲ್ಕಂಡ ಯೋಜನೆಯನ್ನು ಮೆ|| ಸಾಯಿ ನಿರೀಹಾ ಪವರ್ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ 
ರವರಿಗೆ ವರ್ಗಾಯಿಸಿ ಅನುಷ್ಠಾನ ಮಾಡಲು ಅನುಮತಿ ನೀಡಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (5)ರ ಆದೇಶದಲ್ಲಿ ಮೆ|| ಸಾಯಿ ನಿರೀಹಾ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಹಾಸನ ಜಿಲ್ಲೆಯ ಕಟ್ಟೆಪುರ ಎಂಬಲ್ಲಿ 
ಹಂಚಿಕೆಯಾಗಿದ್ದ ಮೇಲ್ಕಂಡ 5.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಕಾಲಾವಕಾಶವನ್ನು 
ದಿನಾಂಕ : 1-10 - 2009 ರಿಂದ ಮುಂದಿನ 2 ವರ್ಷಗಳ ಅವಧಿಗೆ ವಿಸ್ತರಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (6) ರ ಆದೇಶದಲ್ಲಿ ಮೆ || ಸಾಯಿ ನಿರೀಹಾ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಹಾಸನ ಜಿಲ್ಲೆಯ ಕಟ್ಟೆಪುರ ಎಂಬಲ್ಲಿ 
ಹಂಚಿಕೆಯಾಗಿದ್ದ 5.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಕೊನೆಯದಾಗಿ ಕಾಲಾವಕಾಶವನ್ನು 
ದಿನಾಂಕ : 01- 10- 2011 ರಿಂದ 30 -09 -2012 ರವರೆಗೆ ಕೆಲವೊಂದು ಷರತ್ತಿಗೊಳಪಟ್ಟು ವಿಸ್ತರಿಸಿ ಆದೇಶಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 7) ರ ಆದೇಶದಲ್ಲಿ ಮೆ ಸಾಯಿ ನಿರೀಹಾ ಪವರ್ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಹಾಸನ ಜಿಲ್ಲೆಯ 

ಶು ತಾಲ್ಲೂಕಿನ ಕಟ್ಟೆಪುರ ಎಂಬಲ್ಲಿ ಹಂಚಿಕೆಯಾಗಿರುವ 5 .00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು 
ಅನುಷ್ಠಾನಗೊಳಿಸಲು ಅಂತಿಮವಾಗಿ ಕಾಲಾವಕಾಶವನ್ನು ದಿನಾಂಕ : 01- 10 - 2012 ರಿಂದ 31 - 03 - 2013ರವರೆಗೆ ವಿಸ್ತರಿಸಿ ಆದೇಶಿಸಲಾಗಿತ್ತು. 

- ಮೇಲೆ ಓದಲಾದ ಕ್ರಮ ಸಂಖ್ಯೆ (8) ರ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತ 
ಇವರು ಮೆ|| ಸಾಯಿ ನಿರೀಹಾ ಪವರ್ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಹಾಸನ ಜಿಲ್ಲೆಯ ಅರಕಲಗೂಡು ತಾಲ್ಲೂಕಿನ ಕಟ್ಟೆಪುರ ಎಂಬಲ್ಲಿ 
ಹಂಚಿಕೆಯಾಗಿರುವ 5. 00 ಮೆ . ವ್ಯಾ . ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯ ಸಿವಿಲ್ ಕಾಮಗಾರಿಗಳು ಪೂರ್ಣಗೊಂಡಿರುವುದಾಗಿ 
ಯೋಜನೆಯನ್ನು ವಿದ್ಯುತ್ ಜಾಲಕ್ಕೆ ಸಂಪರ್ಕ ನೀಡಲು ಕಾವೇರಿ ನದಿಯಲ್ಲಿ ನೀರಿನ ಹರಿವು ಇಲ್ಲದೆ ಇರುವುದರಿಂದ ಸಂಪರ್ಕ ನೀಡಲು 
ಸಾಧ್ಯವಾಗದಿರುವುದರಿಂದ ಯೋಜನೆಯ ಅನುಷ್ಠಾನಕ್ಕೆ 01 - 04 - 2013 ರಿಂದ 30 - 09 - 2013 ರವರೆಗೆ ಕಾಲಾವಕಾಶವನ್ನು ಮತ್ತು ಈಗಾಗಲೇ ಪಾವತಿಸಿರುವ 
ರೂ . 15 .00 ಲಕ್ಷಗಳ ನೆರೆವೇರಿಕೆ ಖಾತರಿಯನ್ನು ಈ ಅವಧಿಯಲ್ಲಿ ಯೋಜನೆಯನ್ನು ಅನುಷ್ಠಾನಗೊಳಿಸದಿದ್ದಲ್ಲಿ ನಗಧೀಕರಿಸಿಕೊಳ್ಳುವ ಷರತ್ತಿಗೊಳಪಟ್ಟು 
ಕಾಲಾವಕಾಶವನ್ನು ವಿಸ್ತರಿಸುವ ಅಭಿಪ್ರಾಯದೊಂದಿಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಗಿನಂತೆ ಆದೇಶಿಸಲಾಗಿದೆ : 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 130 ಎನ್‌ಸಿಇ 2013 , ಬೆಂಗಳೂರು, ದಿನಾಂಕ : 21 - 05 - 2013, 

ಮೆ || ಸಾಯಿ ನಿರೀಹಾ ಪವರ್ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಹಾಸನ ಜಿಲ್ಲೆಯ ಅರಕಲಗೂಡು ತಾಲ್ಲೂಕಿನ ಕಟ್ಟೆಪುರ ಎಂಬಲ್ಲಿ 
ಹಂಚಿಕೆಯಾಗಿರುವ 5.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಅನುಷ್ಠಾನಗೊಳಿಸಲು ದಿನಾಂಕ : 01 - 04 - 2013 ರಿಂದ 
30 - 09 - 2013 ರವರೆಗೆ ಕಾಲಾವಕಾಶವನ್ನು ಈ ಕೆಳಕಂಡ ಷರತ್ತಿಗೊಳಪಟ್ಟು ವಿಸ್ತರಿಸಲಾಗಿದೆ. 
ಷರತ್ತುಗಳು : 

1. ಕೆ.ಆರ್. ಇ . ಡಿ.ಎಲ್. ಸಂಸ್ಥೆಗೆ ಈಗಾಗಲೇ ಪಾವತಿಸಿರುವ ರೂ . 15.00 ಲಕ್ಷಗಳ ನೇರೆವೇರಿಕೆ ಖಾತರಿ ಮೊತ್ತದ ಅವಧಿಯನ್ನು 

ದಿನಾಂಕ : 01 - 04 -2013 ರಿಂದ 30 - 09 - 2013 ರವರೆಗೆ ವಿಸ್ತರಿಸಿದೆ. ಈ ಕಾಲಾವಕಾಶ ವಿಸ್ತರಣಾ ಅವಧಿಯೊಳಗಾಗಿ ಯೋಜನೆಯನ್ನು 
ಅನುಷ್ಠಾನಗೊಳಿಸದಿದ್ದಲ್ಲಿ ರೂ . 15.00 ಲಕ್ಷಗಳ ನೆರೆವೇರಿಕೆ ಖಾತರಿ ( Performance Guarantee ) ಮೊತ್ತವನ್ನು ಕೆ.ಆರ್. ಇ. ಡಿ.ಎಲ್. 

ನಗಧೀಕರಿಸಿಕೊಳ್ಳತಕ್ಕದ್ದು . 
2. ಅಭಿವೃದ್ಧಿದಾರರು ನಿಯಮಾನುಸಾರ ಕಾಲಾವಧಿ ವಿಸ್ತಾರಣಾ ಶುಲ್ಕವನ್ನು ಕೆ. ಆರ್. ಇ. ಡಿ.ಎಲ್. ಸಂಸ್ಥೆಗೆ ಪಾವತಿಸತಕ್ಕದ್ದು. 
3. ಈ ಆದೇಶವನ್ನು ರದ್ದು ಪಡಿಸುವುದು/ ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P . R . 766 

ಎ . ಎ . ಚಪ್ಪರಬಂದ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ. 
ಇಂಧನ ಸಚಿವಾಲಯ 


ವಿಷಯ : 


ಮೆ || ಗಮೇಶ ವಿಂಡ್ ಟರ್‌ಬೈನ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರಿಗೆ ಹಂಚಿಕೆಯಾಗಿರುವ 25 .5 ಮೆ . ವ್ಯಾ . 
ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯಲ್ಲಿ 10.00 ಮೆ . ವ್ಯಾ . ಸಾಮರ್ಥ್ಯವನ್ನು ಮೆ || ರಿನಿವ್‌ ವಿಂಡ್ ಎನರ್ಜಿ (ಎಪಿ) 
ಪ್ರೈವೇಟ್ ಲಿಮಿಟೆಡ್ ರವರಿಗೆ ವರ್ಗಾವಣೆ ಮಾಡುವ ಬಗ್ಗೆ. 


೧೩೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 


ಭಾಗ ೧ 


೧ 


ಓದಲಾಗಿದೆ : 

1. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 254 ಎನ್‌ಸಿಇ 2010 , ದಿನಾಂಕ : 19 - 04 - 2011 . 
2. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 454 ಎನ್‌ಸಿಇ 2011, ದಿನಾಂಕ : 05- 03 - 2012. 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 109 ಎನ್‌ಸಿಇ 2012 , ದಿನಾಂಕ : 05 - 03 - 2012. 
4. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ , ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ : 

KRED /08/ RWE(AP) PL-1OMW / Gamesa- 25 . 5 MW / 2013/1176 ದಿನಾಂಕ : 16 /20 - 05 - 2013 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರಿ ಆದೇಶದಲ್ಲಿ ಮೆ ಗಮೇಶ ವಿಂಡ್ ಟರ್‌ಬೈನ್ಸ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಬೆಳಗಾವಿ 
ಜಿಲ್ಲೆಯ ಚಿಕ್ಕೋಡಿ ತಾಲ್ಲೂಕಿನ ಕರೋಶಿ ಗ್ರಾಮದ ಆಸುಪಾಸಿನಲ್ಲಿ 25 .5 ಮೆಗಾ ವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಕೆಲವೊಂದು 
ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಿ ಆದೇಶಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ಸರ್ಕಾರಿ ಆದೇಶದಲ್ಲಿ ಮೆ ಗಮೇಶ ವಿಂಡ್ ಟರ್‌ಬೈನ್ಸ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಬೆಳಗಾವಿ 
ಜಿಲ್ಲೆಯ ವಿವಿಧ ಪ್ರದೇಶಗಳಲ್ಲಿ ಹಂಚಿಕೆಯಾಗಿರುವ 25.5 ಮೆಗಾ ವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯಿಂದ 3.40 ಮೆಗಾ ವ್ಯಾಟ್ 
ಸಾಮರ್ಥ್ಯವನ್ನು ಮೆ : ಗೋಲ್ಡನ್ ಹ್ಯಾಚರೀಸ್ ಕಂಪನಿಯವರಿಗೆ ಟರ್ಬೈನ್ ಸಂಖ್ಯೆ : GKR -17 ರ ಸ್ಥಳವನ್ನು ಟರ್ಬೈನ್ ಸಂಖ್ಯೆ : GKR - 01ರ ಸರ್ವೆ 
ಸಂಖ್ಯೆ 31ಕ್ಕೆ ಸ್ಥಳ ಬದಲಾವಣೆ ಮಾಡಿ ವರ್ಗಾಯಿಸಿ ಆದೇಶಿಸಲಾಗಿರುತ್ತದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 3) ರ ಸರ್ಕಾರಿ ಆದೇಶದಲ್ಲಿ ಮೆ | ಗಮೇಶ ವಿಂಡ್ ಟರ್‌ಬೈನ್ಸ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಬೆಳಗಾವಿ 
ಜಿಲ್ಲೆಯ ವಿವಿಧ ಪ್ರದೇಶಗಳಲ್ಲಿ ಹಂಚಿಕೆಯಾಗಿರುವ 25 .5 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯಿಂದ 3.40 ಮೆ . ವ್ಯಾ . ಸಾಮರ್ಥ್ಯದ ಪವನ 
ವಿದ್ಯುತ್ ಯೋಜನೆಯನ್ನು ಮೆ || ಮಂಜುಶ್ರೀ ಟೆಕ್ಕೋಪ್ಯಾಕ್ ಲಿಮಿಟೆಡ್ ಕಂಪನಿಯವರಿಗೆ ವರ್ಗಾವಣೆ ಮಾಡಿ ಆದೇಶಿಸಲಾಗಿರುತ್ತದೆ . 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 4) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು 
ಮೆ || ಗಮೇಶ ವಿಂಡ್ ರ್ಟಬೈನ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರಿಗೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲ್ಲೂಕಿನ ಕರೋಶಿ ಗ್ರಾಮದ ಆಸುಪಾಸಿನಲ್ಲಿ 
ಮಂಜೂರಾಗಿರುವ 25.5 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯಲ್ಲಿ ಈಗಾಗಲೇ 6.8 ಮೆ . ವ್ಯಾ . ಸಾಮರ್ಥ್ಯವನ್ನು ವಿವಿಧ ಕಂಪನಿಗಳಿಗೆ 
ವರ್ಗಾಯಿಸಿ ಅನುಷ್ಠಾನಗೊಳಿಸಿರುವುದಾಗಿ , ಉಳಿದ 18 .7 ಮೆ . ವ್ಯಾ . ಸಾಮರ್ಥ್ಯದಿಂದ 10.00 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು 
ಮೆ || ರಿನಿವ್‌ ವಿಂಡ್ ಎನರ್ಜಿ ( ಎಪಿ) ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ವರ್ಗಾಯಿಸುವ ಕುರಿತಂತೆ ಅಭಿವೃದ್ಧಿದಾರರು ನಿಗದಿತ ವರ್ಗಾವಣೆ ಶುಲ್ಕ 
ಪಾವತಿಸಿರುವುದಾಗಿ ತಿಳಿಸುತ್ತಾ, ಯೋಜನೆಯು ಖಾಸಗಿ ಜಮೀನಿನಲ್ಲಿ ಬರುತ್ತಿರುವುದಾಗಿ, ಉತ್ಪಾದನೆಯಾಗುವ ವಿದ್ಯುತ್ತನ್ನು ವೀಲಿಂಗ್ ಮತ್ತು ಬ್ಯಾಕಿಂಗ್ 
ಮೂಲಕ ಮಾರಾಟ ಮಾಡುವ ಮತ್ತು ಭಾಗಶಃ ಸಾಮರ್ಥ್ಯವನ್ನು ಸ್ವಂತ ಬಳಕೆಗೆ ಉಪಯೋಗಿಸಿಕೊಳ್ಳುವ ಮತ್ತು ಈ ಯೋಜನೆಯನ್ನು ಡಿಸೆಂಬರ್ 
2013ರೊಳಗಾಗಿ ಅನುಷ್ಠಾನಗೊಳಿಸುವ ಷರತ್ತಿಗೊಳಪಟ್ಟು ವರ್ಗಾಯಿಸಬಹುದೆಂದು ಶಿಫಾರಸ್ಸು ಮಾಡಿರುತ್ತಾರೆ. 

ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಗಿನಂತೆ ಆದೇಶಿಸಲಾಗಿದೆ : 
ಸಕಾರದ ಆದೇಶ ಸಂಖ್ಯೆ : ಇಎನ್ 145 ಎನ್‌ಸಿಇ 2013, ಬೆಂಗಳೂರು, ದಿನಾಂಕ : 27 - 05 - 2013 . 

ಆರ್‌ಬೈನ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರಿಗೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲ್ಲೂಕಿನ ಕರೋಶಿ ಗ್ರಾಮದ 
ಆಸುಪಾಸಿನಲ್ಲಿ ಮಂಜೂರಾಗಿರುವ 25.5 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯಲ್ಲಿ 10. 00 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ 
ಯೋಜನೆಯನ್ನು ಮೆ . ರಿನಿವ್‌ ವಿಂಡ್ ಎನರ್ಜಿ ( ಎಪಿ) ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರಿಗೆ ಈ ಕೆಳಗಿನ ಶೆಡ್ಯೂಲ್‌ನಲ್ಲಿ ವಿವರಿಸಿರುವಂತೆ ಹಾಗೂ 
ಕೆಳಕಂಡ ಷರತ್ತಿಗೊಳಪಟ್ಟು ವರ್ಗಾಯಿಸಲಾಗಿದೆ. 

Schedule 


Top೦ 
sheet 
No. 


Proposed 
capacity in 

MW 


471/ 11 


| 25 . 5 MW 


Near by villages of the 

Description 
proposed area and 

district 
Chikkodi, Karoshi & | The proposed are is situated on the East & South - East of Chikkodi Town 
Hathati of Belgaum and as the reference wind monitoring station Chikkodi. It is a plain area 
District 

and mostly has agricultural activities. Further, as per the topographic 
map . The area appears to be private and the general elevation of the 
area varies from 680 to 700 mtrs amsl. The proposed area encomphases 
the earlier sanctioned area and the same is deleted The remaining area 
of the project is held in the following Geographical Co -ordinates : 
Latitude : 16°2156 -16°2538 ” N 
Longitude : 74°350 -74°376 " E 
Elavation : 680 to 700 m Amsl. 
Special Note : Execluding the area allotted to Private firm in the following 
Geographical Co- ordinates : 
Latitude : 16°2253”-16°2326” N 
Longitude : 74°3525³-74°376 " E 
Ridge peaks : 772 M Amsl. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 


೧೩೧೭ 


Village 


Extent o 


1, 


Land details of the project 
Taluk & District MW | Land Sy . No. | WTGs No. 

| Latitude/Langitude Ridge 
Name 

Per WTG 

Peaks & 

(Acres) 
Umrani Chikkodi/Belgaum 

2. 00 302/ 3 GKCD - 02 

4 . 00 

Lat-16°24³29973°N 
Long- 74°36°52.37°E 

Ridge Peak : 710m 
2 .00 303/ 2 GKCD -03 

4 .00 

Lat-16°24 21. 24°N 
Long - 74°36 50 . 90 %E 

Ridge Peak : 712m. 
2 . 00 268 GKCD -04 4 .00 

Lat-16°24:13.37°N 
Long- 74°36²49 . 43 % E 

Ridge Peak : 714m 
2 . 00 | 265 GKCD -05 4 . 00 

Lat- 16°24²5 . 22 % N 
Long- 74°36°46. 21 " E 

Ridge Peak : 719m 
2. 00 | 273/1 + 2 + 3/ 2 | GKCD -06 

4 . 00 

Lat-16°23143. 15°N 
Long-74°36 38.65 %E 

Ridge Peak : 722m 
Total 

10. 00 
ಮೆ । ರಿನಿವ್‌ ವಿಂಡ್ ಎನರ್ಜಿ ( ಎಪಿ) ಪ್ರೈವೇಟ್ ಲಿಮಿಟೆಡ್ ರವರು 45 ದಿನಗಳ ಒಳಗಾಗಿ ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 435 ಎನ್‌ಸಿಇ 
2011, ದಿನಾಂಕ : 06 - 01 - 2012 ರನ್ವಯ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದೊಂದಿಗೆ ನಿಯಮಾನುಸಾರ 

ಒಡಂಬಡಿಕೆ ಮಾಡಿಕೊಳ್ಳತಕ್ಕದ್ದು . 
2. ಮೆ|| ರಿನಿವ್‌ ವಿಂಡ್ ಎನರ್ಜಿ ( ಎಪಿ) ಪ್ರೈವೇಟ್ ಲಿಮಿಟೆಡ್ ರವರು ಉತ್ಪಾದಿಸುವ ವಿದ್ಯುತ್ತನ್ನು ವೀಲಿಂಗ್ ಮತ್ತು ಬ್ಯಾಂಕಿಂಗ್ ಮೂಲಕ 

3ನೇ ವ್ಯಕ್ತಿಗೆ ಮಾರಾಟ ಮಾಡಲು ಮತ್ತು ಸ್ವಂತಕ್ಕೆ ಬಳಸಿಕೊಳ್ಳಲು ಅನುಮತಿಸಿದೆ. 
3. ಸದರಿ ಯೋಜನೆಯನ್ನು ದಿನಾಂಕ : 31 -12 - 2013 ರೊಳಗಾಗಿ ಅನುಷ್ಠಾನಗೊಳಿಸತಕ್ಕದ್ದು. 
4. ಸದರಿ ಆದೇಶವನ್ನು ರದ್ದು ಪಡಿಸುವ/ ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಹಂಚಿಕೆ ಆದೇಶದ ಇತರೆ ನಿಬಂಧನೆಗಳು ಯಥಾವತ್ತಾಗಿ ಮುಂದುವರಿಯುತ್ತವೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಎ. ಚಪ್ಪರಬಂದ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR. 767 

ಇಂಧನ ಇಲಾಖೆ. 

ಇಂಧನ ಸಚಿವಾಲಯ 
ವಿಷಯ : ಮೆ ಗಮೇಶ ಎಂಡ್ ಟರ್‌ಬೈನ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರಿಗೆ ಹಂಚಿಕೆಯಾಗಿರುವ 25.5 ಮೆ . ವ್ಯಾ . 

ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯಲ್ಲಿ 8. 00 ಮೆ . ವ್ಯಾ . ಸಾಮರ್ಥ್ಯವನ್ನು ಮೆ || ರಿನಿವ್‌ ವಿಂಡ್ ಎನರ್ಜಿ 

(ಎಪಿ) ಪ್ರೈವೇಟ್ ಲಿಮಿಟೆಡ್ ರವರಿಗೆ ವರ್ಗಾವಣೆ ಮಾಡುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 254 ಎನ್‌ಸಿಇ 2017, ದಿನಾಂಕ : 19 -04 -2011. 

2 . ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 454 ಎನ್‌ಸಿಇ 2011 , ದಿನಾಂಕ : 05 - 03 - 2012. 
3. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 109 ಎನ್‌ಸಿಇ 2012 , ದಿನಾಂಕ : 05 - 03 - 2012. 
4. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ , ವ್ಯವಸ್ಥಾಪಕ ನಿರ್ದೇಶಕರ ಪತ್ರ 

ಸಂಖ್ಯೆ : KRED / = 08/ RWE(AP) PL-8MW /( GWTPL- 25.5 MW )/ 2013/1177 ದಿನಾಂಕ : 20 - 05 - 2013. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರಿ ಆದೇಶದಲ್ಲಿ ಮೆ | ಗಮೇಶ ವಿಂಡ್ ಟರ್‌ಬೈನ್ಸ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಬೆಳಗಾವಿ 
ಜಿಲ್ಲೆಯ , ಚಿಕ್ಕೋಡಿ ತಾಲ್ಲೂಕಿನ ಕರೋಶಿ ಗ್ರಾಮದ ಆಸುಪಾಸಿನಲ್ಲಿ 25 .5 ಮೆಗಾ ವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಕೆಲವೊಂದು 
ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಿ ಆದೇಶಿಸಲಾಗಿತ್ತು . 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ಸರ್ಕಾರಿ ಆದೇಶದಲ್ಲಿ ಮೆ | ಗಮೇಶ ವಿಂಡ್ ಟರ್‌ಬೈನ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಬೆಳಗಾವಿ 
ಜಿಲ್ಲೆಯ ವಿವಿಧ ಪ್ರದೇಶಗಳಲ್ಲಿ ಹಂಚಿಕೆಯಾಗಿರುವ 25 .5 ಮೆಗಾ ವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯಿಂದ 3.40 ಮೆಗಾ ವ್ಯಾಟ್ 
ಸಾಮರ್ಥ್ಯವನ್ನು ಮೆ : ಗೋಲ್ಡನ್ ಹ್ಯಾಚರೀಸ್ ಕಂಪನಿಯವರಿಗೆ ಟರ್ಬೈನ್ ಸಂಖ್ಯೆ : GKR -17 ರ ಸ್ಥಳವನ್ನು ಟರ್ಬೈನ್ ಸಂಖ್ಯೆ : GKR-01 ರ ಸರ್ವೆ 
ಸಂಖ್ಯೆ 31ಕ್ಕೆ ಸ್ಥಳ ಬದಲಾವಣೆ ಮಾಡಿ ವರ್ಗಾಯಿಸಿ ಆದೇಶಿಸಲಾಗಿರುತ್ತದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರ ಸರ್ಕಾರಿ ಆದೇಶದಲ್ಲಿ ಮೆ || ಗಮೇಶ ವಿಂಡ್ ಟರ್‌ಬೈನ್ಸ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಬೆಳಗಾವಿ 
ಜಿಲ್ಲೆಯ ವಿವಿಧ ಪ್ರದೇಶಗಳಲ್ಲಿ ಹಂಚಿಕೆಯಾಗಿರುವ 25 .5 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯಿಂದ 3 .40 ಮೆ . ವ್ಯಾ . ಸಾಮರ್ಥ್ಯದ ಪವನ 
ವಿದ್ಯುತ್ ಯೋಜನೆಯನ್ನು ಮೆ | ಮಂಜುಶ್ರೀ ಟೆಕ್ಕೋಪ್ಯಾಕ್ ಲಿಮಿಟೆಡ್ ಕಂಪನಿಯವರಿಗೆ ವರ್ಗಾವಣೆ ಮಾಡಿ ಆದೇಶಿಸಲಾಗಿರುತ್ತದೆ. 


- 


ರಿ 


೧೩೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨ , ೨೦೧೩ 


ಭಾಗ ೧ 


ಮೇಲೆ ಓದಲಾದ ಕ್ರಮ ಸಂಖ್ಯೆ ( 4) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು 
ಮೆ | ಗಮೇಶ ವಿಂಡ್ ಟರ್‌ಬೈನ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರಿಗೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲ್ಲೂಕಿನ ಕರೋಶಿ ಗ್ರಾಮದ ಆಸುಪಾಸಿನಲ್ಲಿ 
ಮಂಜೂರಾಗಿರುವ 25.5 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯಲ್ಲಿ ಈಗಾಗಲೇ 6.8 ಮೆ . ವ್ಯಾ . ಸಾಮರ್ಥ್ಯವನ್ನು ವಿವಿಧ ಕಂಪನಿಗಳಿಗೆ 
ವರ್ಗಾಯಿಸಿ ಅನುಷ್ಠಾನಗೊಳಿಸಿರುವುದಾಗಿ ತಿಳಿಸುತ್ತಾ, ಉಳಿದ 18.7 ಮೆ . ವ್ಯಾ . ಸಾಮರ್ಥ್ಯದಿಂದ 8.00 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ 
ಯೋಜನೆಯನ್ನು ಮೆ|| ರಿನಿವ್‌ ವಿಂಡ್ ಎನರ್ಜಿ (ಎಪಿ) ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ವರ್ಗಾಯಿಸುವ ಕುರಿತಂತೆ ಅಭಿವೃದ್ಧಿದಾರರು ನಿಗದಿತ 
ವರ್ಗಾವಣೆ ಶುಲ್ಕ ಪಾವತಿಸಿರುವುದಾಗಿ ತಿಳಿಸುತ್ತಾ, ಯೋಜನೆಯು ಖಾಸಗಿ ಜಮೀನಿನಲ್ಲಿ ಬರುತ್ತಿರುವುದಾಗಿ, ಉತ್ಪಾದನೆಯಾಗುವ ವಿದ್ಯುತ್ತನ್ನು ವೀಲಿಂಗ್ 
ಮತ್ತು ಬ್ಯಾಂಕಿಂಗ್ ಮೂಲಕ ಮಾರಾಟ ಮಾಡುವ ಮತ್ತು ಭಾಗಶಃ ಸಾಮರ್ಥ್ಯವನ್ನು ಸ್ವಂತ ಬಳಕೆಗೆ ಉಪಯೋಗಿಸಿಕೊಳ್ಳುವ ಮತ್ತು ಈ ಯೋಜನೆಯನ್ನು 
31 - 12 - 2013 ರೊಳಗಾಗಿ ಅನುಷ್ಠಾನಗೊಳಿಸುವ ಷರತ್ತಿಗೊಳಪಟ್ಟು ವರ್ಗಾಯಿಸಬಹುದೆಂದು ಶಿಫಾರಸ್ಸು ಮಾಡಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಗಿನಂತೆ ಆದೇಶಿಸಲಾಗಿದೆ : 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 144 ಎನ್‌ಸಿಇ 2013 , ಬೆಂಗಳೂರು, ದಿನಾಂಕ : 27 - 05 - 2012 . 
ಮೆ || ಗಮೇಶ ವಿಂಡ್ ಟರ್‌ಬೈನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರಿಗೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲ್ಲೂಕಿನ ಕರೋಶಿ ಗ್ರಾಮದ 
ಆಸುಪಾಸಿನಲ್ಲಿ ಮಂಜೂರಾಗಿರುವ 25.5 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯಲ್ಲಿ 8.00 ಮೆ . ವ್ಯಾ . ಸಾಮರ್ಥ್ಯದ ಪವನ ವಿದ್ಯುತ್ 
ಯೋಜನೆಯನ್ನು ಮೆ . ರಿನಿವ್‌ ವಿಂಡ್ ಎನರ್ಜಿ ( ಎಪಿ) ಪ್ರೈವೇಟ್ ಲಿಮಿಟೆಡ್ ಕಂಪನಿಯವರಿಗೆ ಈ ಕೆಳಗಿನ ಶೆಡ್ಯೂಲ್‌ನಲ್ಲಿ ವಿವರಿಸಿರುವಂತೆ ಹಾಗೂ 
ಕೆಳಕಂಡ ಷರತ್ತಿಗೊಳಪಟ್ಟು ವರ್ಗಾಯಿಸಲಾಗಿದೆ. 

Schedule 
capacity in MW 

Description 
25 .5 MW 

The proposed area is situated on the East & South -East of Chikkodi Town and as the reference wind 
monitoring station Chikkodi. It is a plain area and mostly has agricultural activities . Further, as per the 
topographic map . The area appears to be private and the general elevation of the area varies from 
680 to 700 mtrs amsl. The proposed area encomphases the earlier sanctioned area and the same is 
deleted . The remaining area of the project is held in the following Geographical Co-ordinates : 
Latitude : 16°2156³-16°2538” N 
Longitude : 74°350 -74°3724” E 
Ridge peaks : 680 to 700 m Amsl. 
SpecialNote : Execluding the area allotted to Private firm in the following Geographical Co -ordinates : 
Latitude : 16°2253³-16°2326 ” N 
Longitude : 74°3525³-74°376 " E 
Ridge peaks : 772 m Amsl. Toposheet : 47 L /11 


Land details of the project 
Village 

Extent of Land 
Taluk & District MW Land Sy. No. | WTGs No . 

Latitude and Langitude 
Name 

Per WTG ( Acres ) 
Umrani Chikkodi/Belgaum 

2.00 84/1 and 84 /2 | GKCD - 01 

4 .00 

Lat-16°24²37 . 85 N 

Long -74°36°54 . 20 %E 
2 . 00 155 / 2A GKCD -07 4 . 00 

Lat-16°2349. 24°N 

Long- 74°36°40.40% E 
2. 00 96/ 1 GKCD -08 

4 . 00 

Lat-16°2500. 79°N 

Long- 74°36 54. 93 %E 
2 . 00 | | 117 GKCD -09 

4 .00 

Lat-16°23157. 28°N | 

Long- 74°36142.54 ” E 
Total 8.00 | 

16 . 00 
1. ಮೆ || ರಿನಿವ್‌ ವಿಂಡ್ ಎನರ್ಜಿ ( ಎಪಿ) ಪ್ರೈವೇಟ್ ಲಿಮಿಟೆಡ್ ರವರು 45 ದಿನಗಳ ಒಳಗಾಗಿ ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 435 ಎನ್‌ಸಿಇ 

2011 , ದಿನಾಂಕ : 06 - 01- 2012 ರನ್ವಯ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದೊಂದಿಗೆ ನಿಯಮಾನುಸಾರ 

ಒಡಂಬಡಿಕೆ ಮಾಡಿಕೊಳ್ಳತಕ್ಕದ್ದು. 
2. ಮೆ || ರಿನಿಟ್ ವಿಂಡ್ ಎನರ್ಜಿ ( ಎಪಿ) ಪ್ರೈವೇಟ್ ಲಿಮಿಟೆಡ್ ರವರು ಉತ್ಪಾದಿಸುವ ವಿದ್ಯುತ್ತನ್ನು ವೀಲಿಂಗ್ ಮತ್ತು ಬ್ಯಾಂಕಿಂಗ್ ಮೂಲಕ 3ನೇ 

ವ್ಯಕ್ತಿಗೆ ಮಾರಾಟ ಮಾಡಲು ಮತ್ತು ಸ್ವಂತಕ್ಕೆ ಬಳಸಿಕೊಳ್ಳಲು ಅನುಮತಿಸಿದೆ. 
3. ಸದರಿ ಯೋಜನೆಯನ್ನು ದಿನಾಂಕ : 31- 12 - 2013 ರೊಳಗಾಗಿ ಅನುಷ್ಠಾನಗೊಳಿಸತಕ್ಕದ್ದು. 
4. ಸದರಿ ಆದೇಶವನ್ನು ರದ್ದು ಪಡಿಸುವ/ ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಹಂಚಿಕೆ ಆದೇಶದ ಇತರೆ ನಿಬಂಧನೆಗಳು ಯಥಾವತ್ತಾಗಿ ಮುಂದುವರಿಯುತ್ತವೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಎ. ಚಪ್ಪರಬಂದ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 769 

ಇಂಧನ ಇಲಾಖೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 

೧೩೧೯ 
ಇಂಧನ ಸಚಿವಾಲಯ 
ವಿಷಯ : ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯಲ್ಲಿ ತಾಂತ್ರಿಕ ಮತ್ತು ತಾಂತ್ರಿಕೇತರ ಹೆಚ್ಚುವರಿ ಹುದ್ದೆಗಳನ್ನು ಸೃಜಿಸುವ ಬಗ್ಗೆ. 

ಓದಲಾಗಿದೆ : ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಪತ್ರ ಸಂಖ್ಯೆ : ಮುವಿಪ/ಸಿಸl/29047/11-12 , ದಿನಾಂಕ : 15-12 - 2011. 
ಪ್ರಸ್ತಾವನೆ : 

ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯ ಪ್ರಮುಖ ಕಾರ್ಯವು ರಾಜ್ಯದಲ್ಲಿ ಸ್ಥಾಪಿತವಾಗಿರುವ ಯಾವುದೇ ಕಾರ್ಖಾನೆ, ವಿದ್ಯುತ್ ಉತ್ಪಾದನಾ 
ಕೇಂದ್ರಗಳು , ಬಹುಮಹಡಿ ಕಟ್ಟಡಗಳು, ಚಲನಚಿತ್ರ ಮಂದಿರ, ಪ್ರದರ್ಶನಗಳು, ಲಿಫ್ಗಳು, ಟ್ರಾನ್ಸ್ಫಾರ್ಮ‌್ರ ಗಳು, ಜನರೇಟರ್‌ಗಳು ಮುಂತಾದವುಗಳ 
ಪರಿಶೀಲನೆ ಮತ್ತು ಪ್ರಮಾಣಣೀಕರಿಸುವ ಕಾರ್ಯವನ್ನು ಕಡ್ಡಾಯವಾಗಿ ಕೈಗೊಳ್ಳುವುದಾಗಿದೆ. ರಾಜ್ಯದಲ್ಲಿ ವಿದ್ಯುತ್ ಸ್ಥಾವರಗಳು ದಿನೇದಿನಕ್ಕೆ ಅತೀ 
ಹೆಚ್ಚಾಗುತ್ತಿದ್ದು, ಇಲಾಖೆಯಲ್ಲಿನ ಅಧಿಕಾರಿ/ ನೌಕರರ ಮೇಲೆ ಕೆಲಸದ ಒತ್ತಡ ಅತೀ ಹೆಚ್ಚಾಗಿದ್ದು ಸಾರ್ವಜನಿಕರ ಹಿತ ದೃಷ್ಟಿಯಿಂದ ಕೈಗೊಳ್ಳಬೇಕಾದ ಅಗತ್ಯ 
ಸೇವೆಗಳನ್ನು ನಾಗರೀಕ ಸನ್ನದ್ದು ಹಾಗೂ ಸೇವಾ ಖಾತರಿ ಅಧಿನಿಯಮದಡಿಯಲ್ಲಿ ನಿಗಧಿಪಡಿಸಲಾಗಿರುವ ಕಾಲಾವಕಾಶದೊಳಗೆ ಮಾಡಬೇಕಾಗುತ್ತದೆ. ಅತೀ 
ದೊಡ್ಡ ಸ್ಥಾವರಗಳನ್ನು ವ್ಯವಸ್ಥಿತವಾಗಿ ಪರಿವೀಕ್ಷಣೆ ನಡೆಸುವ ಅಗತ್ಯವಿದ್ದು, ಬಹು ಸಂಖ್ಯೆಯ ಸಾರ್ವಜನಿಕರು ಸೇರಿರುವ ವಾಣಿಜ್ಯ ಸಂಕೀರ್ಣಗಳು , ಮಾಲ್ 
ಹಾಗೂ ಸಿನಿಮಾ ಮಂದಿರಗಳನ್ನು ಸಹ ವ್ಯವಸ್ಥಿತವಾಗಿ ಪರಿವೀಕ್ಷಣೆ ನಡೆಸುವ ಅವಶ್ಯಕತೆ ಇರುತ್ತದೆ. ಹಾಗೂ ಸರ್ಕಾರಕ್ಕೆ ಪಾವತಿಸಬೇಕಾಗಿರುವ ತೆರಿಗೆಯನ್ನು 
ವ್ಯವಸ್ಥಿತವಾಗಿ ವಸೂಲಿ ಮಾಡಲು ಹೆಚ್ಚಿನ ಅಧಿಕಾರಿಗಳ ಅವಶ್ಯಕತೆ ಇರುತ್ತದೆ. ಈ ಕಾರಣಗಳಿಂದಾಗಿ ಇಲಾಖೆಯಲ್ಲಿ ಇರುವ 32 ಕಛೇರಿಗಳನ್ನು 38 
ಕಛೇರಿಗಳನ್ನಾಗಿ ವಿಂಗಡಿಸುತ್ತಿದ್ದು , ಇದರಿಂದ ಗ್ರಾಹಕರಿಗೆ ಅನುಕೂಲವಾಗುವುದರ ಜೊತೆಗೆ ಇಲಾಖೆಯಲ್ಲಿ ಆಡಳಿತವನ್ನು ಕ್ರಮಬದ್ಧಗೊಳಿಸಲು 
ಸಾಧ್ಯವಾಗುತ್ತದೆ. ಈ ಕಾರಣಗಳಿಂದಾಗಿ ಮುಖ್ಯ ವಿದ್ಯುತ್ ಪರಿವೀಕ್ಷಕರವರು ಮೇಲೆ ಓದಲಾದ ಪತ್ರದಲ್ಲಿ ತಾಂತ್ರಿಕ ಮತ್ತು ಲಿಪಿಕ ವರ್ಗದ ಒಟ್ಟು 228 
ಹುದ್ದೆಗಳ ಸೃಜನೆಗೆ ಸರ್ಕಾರದ ಅನುಮತಿಯನ್ನು ಕೋರಿ ಪ್ರಸ್ತಾವನೆ ಸಲ್ಲಿಸಿದ್ದಾರೆ . ಈ ಹೆಚ್ಚುವರಿ ಹುದ್ದೆಗಳಿಗೆ ವಾರ್ಷಿಕವಾಗಿ ಸುಮಾರು 3 .37 ಕೋಟಿಗಳಷ್ಟು 
ಹೆಚ್ಚುವರಿ ವೆಚ್ಚವಾದರೂ ಸಹ ಈ ಹುದ್ದೆಗಳ ಸೃಜನೆಯಿಂದ ಕಾರ್ಯ ಕ್ಷಮತೆಯಲ್ಲಿ ಉತ್ತಮ ಪ್ರಗತಿ ಸಾಧಿಸಿ ಸರ್ಕಾರಕ್ಕೆ ಸುಮಾರು 7 ಕೋಟಿಗಳಷ್ಟು 
ಹೆಚ್ಚುವರಿ ಆದಾಯ ನಿರೀಕ್ಷಿಸಬಹುದಾಗಿದೆ ಎಂದು ಮುಖ್ಯ ವಿದ್ಯುತ್ ಪರಿವೀಕ್ಷಕರವರು ತಿಳಿಸಿರುತ್ತಾರೆ . 

ಮುಖ್ಯ ವಿದ್ಯುತ್ ಪರಿವೀಕ್ಷಕರವರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಆರ್ಥಿಕ ಇಲಾಖೆಯೊಡನೆ ಸಮಾಲೋಚಿಸಿದ ನಂತರ 50 
ತಾಂತ್ರಿಕ ಹುದ್ದೆಗಳನ್ನು ಹಾಗೂ 10 ತಾಂತ್ರಿಕೇತರ ಹುದ್ದೆಗಳನ್ನು ಸೃಜಿಸಲು ತೀರ್ಮಾನಿಸಲಾಗಿದ್ದು, ಆದ್ದರಿಂದ ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 47 ಆಇಬಿ 2010, ಬೆಂಗಳೂರು, ದಿನಾಂಕ : 29 - 06 - 2012 
ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಗಮನಿಸಿ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಗೆ ಈ ಕೆಳಗೆ ನಮೂದಿಸಲಾದ ತಾಂತ್ರಿಕ ಮತ್ತು ತಾಂತ್ರಿಕೇತರ ವೃಂದದ 
ಹುದ್ದೆಗಳನ್ನು ಸೃಜಿಸಿ ಆದೇಶಿಸಿದೆ. 

ತಾಂತ್ರಿಕ ಹುದ್ದೆಗಳು 
ಕ್ರಮ ಸಂಖ್ಯೆ ಪದನಾಮ 

ಹುದ್ದೆಗಳ ಸಂಖ್ಯೆ 
1. | ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರು 

ವೇತನ ಶ್ರೇಣಿ ( ರೂ . 44, 250 - 60,000 ) 
2. | ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರು 

ವಿದ್ಯುತ್ ಪರಿವೀಕ್ಷಕರು 
ಸಹಾಯಕ ವಿದ್ಯುತ್ ಪರಿವೀಕ್ಷಕರು 

ಒಟ್ಟು 


S0 


ಹುದ್ದೆಗಳ ಸಂಖ್ಯೆ 


ತಾಂತ್ರಿಕೇತರ ಹುದ್ದೆಗಳು 
ಕ್ರಮ ಸಂಖ್ಯೆ 

ಪದನಾಮ 
ಮ್ಯಾನೇಜರ್ 

ಅಧೀಕ್ಷಕರು 
_ 3, ಪ್ರಥಮ ದರ್ಜೆ ಸಹಾಯಕರು 
| ದ್ವಿತೀಯ ದರ್ಜೆ ಸಹಾಯಕರು 

ಒಟ್ಟು 


4 , 


ಮೇಲ್ಕಂಡ ಹುದ್ದೆಗಳಿಗೆ ತಗಲುವ ವೆಚ್ಚವನ್ನು ಭರಿಸಲು ಆಯವ್ಯಯದಲ್ಲಿ ಹೆಚ್ಚಿನ ಆರ್ಥಿಕ ಬೆಂಬಲದ ಅವಶ್ಯಕತೆ ಇದ್ದಲ್ಲಿ ಸೂಕ್ತ ಪ್ರಸ್ತಾವನೆಯನ್ನು 
ಇಲಾಖೆಯು ಕಳುಹಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 73 ವೆಚ್ಚ -1 /2012 , ದಿನಾಂಕ : 25 - 01 - 2012 , ಆಇ 147 ವೆಚ್ಚ- 1/2012 , 
ದಿನಾಂಕ : 19 - 04 - 2012 ಮತ್ತು ಸಂಖ್ಯೆ : ಆಇ /624/ ವೆಚ್ಚ-1 /2012 , ದಿನಾಂಕ : 19 - 06 - 2012 ರಲ್ಲಿ ನೀಡಿದ ಸಹಮತಿಯಂತೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಮೀರ್ ಮಡಿಮನ್ 

ಪೀಠಾಧಿಕಾರಿ, 
P . R . 768 

ಇಂಧನ ಇಲಾಖೆ. 


೧೩೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 

ಭಾಗ ೧ 
ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಸಂಜೀವ ಎಂ ಕಾಂಬಳೆ , ಪಿ .ಎಸ್. ಐ., ನಿಪ್ಪಾಣಿ ಶಹರ ಪೊಲೀಸ್ ಠಾಣೆ, ಬೆಳಗಾವಿ ಜಿಲ್ಲೆ, ಇವರ ಪರಿಷ್ಕರಣ 

ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 
ಓದಲಾಗಿದೆ: 1. ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಅಧೀಕ್ಷಕರು, ಬೆಳಗಾವಿ ಜಿಲ್ಲೆ, ಇವರ ಆದೇಶ ಸಂಖ್ಯೆ: ಸಿಬ್ಬಂದಿ 

2ಎ/ಪಿಆರ್ /13/2012 ( ಆ. ಪು . ಸಂಖ್ಯೆ: 635/2012) ದಿನಾಂಕ : 04 - 8 -2012 
2. ಮೇಲ್ಮನವಿ ಪ್ರಾಧಿಕಾರ ಹಾಗೂ ಆರಕ್ಷಕ ಮಹಾ ನಿರೀಕ್ಷಕರು, ಉತ್ತರ ವಲಯ , ಬೆಳಗಾವಿ, ಇವರ ಆದೇಶ 

ಸಂಖ್ಯೆ : ಅಪೀಲು/107 /ಉವ/2012 ದಿನಾಂಕ: 22 -10 - 2012 
3. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 20 - 11 - 2012 
4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: ಅಪೀಲು( 2) 

47/2012 -13 ದಿನಾಂಕ: 16 - 01 - 2013 
ಪ್ರಸ್ತಾವನೆ: 

ಶ್ರೀ ಸಂಜೀವ ಎಂ ಕಾಂಬಳೆ , ಪಿ.ಎಸ್. ಐ ., ನಿಪ್ಪಾಣಿ ಶಹರ ಪೊಲೀಸ್ ಠಾಣೆ, ಬೆಳಗಾವಿ ಜಿಲ್ಲೆ, ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ( ಇನ್ನು ಮುಂದೆ 
ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ಅತೀವ ನಿಷ್ಕಾಳಜಿತನ, ಬೇಜವಾಬ್ದಾರಿತನ, ಹಾಗೂ ಕರ್ತವ್ಯ ಲೋಪವನ್ನು ಎಸಗಿರುವ ಕಾರಣದ ಮೇಲೆ 
ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ ) ನಿಯಮಗಳು 1965ರ ನಿಯಮ 7 ರಡಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು 
ಹೊರಿಸಲಾಗಿದೆ. 


ದೋಷಾರೋಪಣೆ: 


* ಅಪಾದಿತ ಪೋಲೀಸ್ ಅಧಿಕಾರಿಯಾದ ನೀವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ವಸತಿ ಗೃಹಗಳಲ್ಲಿ 
ನಡೆಯುತ್ತಿರುವ ಅನೈತಿಕ ಸಂಬಂಧಗಳ ಪ್ರಕರಣಗಳನ್ನು ತಡೆಯುವಂತೆ ಸಾಕಷ್ಟು ಬಾರಿ ನಿಮಗೆ ತಿಳಿಸಿದ್ದರೂ ಸಹ 
ವೇಶ್ಯಾವಾಟಿಕೆಗೆ ಪ್ರಚೋದನೆ ನೀಡುತ್ತಿರುವ ಹೆಣ್ಣು ಮಕ್ಕಳ ಬಗ್ಗೆ ನಿಗಾವಹಿಸಿ ಅನೈತಿಕ ಚಟುವಟಿಕೆಗಳನ್ನು ಹತ್ತಿಕ್ಕಲು 
ವಿಫಲರಾಗಿದ್ದರಿಂದ ಕೂಡಾ ದಿನಾಂಕ: 12 - 01 - 2012 ರಂದು ನಿಪ್ಪಾಣಿ ಶಹರದ ಕೃಷ್ಣ ಲಾಜ್ ದಲ್ಲಿ ಅನೈತಿಕ 
ಚಟುವಟಿಕೆ ನಡೆಯುತ್ತಿರುವ ಬಗ್ಗೆ ಜಿಲ್ಲಾ ವಿಶೇಷ ಅಪರಾಧ ಘಟಕದ ಅಧಿಕಾರಿಗಳು ಖಚಿತ ಮಾಹಿತಿ ಪಡೆದು 
ದಾಳಿ ಮಾಡಿ ಅನೈತಿಕ ಚಟುವಟಿಕೆಯಲ್ಲಿ ತೊಡಗಿದವರನ್ನು ಸೆರೆ ಹಿಡಿದಿರುತ್ತಾರೆ. ಇಂತಹ ಚಟುವಟಿಕೆಗಳನ್ನು 
ತಡೆಯುವಲ್ಲಿ ಸಂಪೂರ್ಣ ವಿಫಲರಾಗಿ ನಿಮ್ಮ ಕರ್ತವ್ಯದಲ್ಲಿ ಅತೀವ ನಿಷ್ಕಾಳಜಿತನ , ಬೇಜವಾಬ್ದಾರಿತನ, ಹಾಗೂ 

ಕರ್ತವ್ಯ ಲೋಪವನ್ನು ಎಸಗಿರುತ್ತೀರಿ. ” 
ಮೇಲಿನ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಅಧೀಕ್ಷಕರು, ಬೆಳಗಾವಿ 
ಜಿಲ್ಲೆ, ಬೆಳಗಾವಿ, ಇವರು ಮೇಲೆ ಕ್ರಮ ಸಂಖ್ಯೆ :(1) ರಲ್ಲಿ ಓದಲಾದ ದಿನಾಂಕ: 04 - 08 -2012ರ ಆದೇಶದಲ್ಲಿ ಅರ್ಜಿದಾರರ ಒಂದು ವಾರ್ಷಿಕ ವೇತನ 
ಬಡ್ಡಿಯನ್ನು ಮುಂಬರುವ ವಾರ್ಷಿಕ ವೇತನ ಬಡ್ತಿಗಳ ಮೇಲೆ ಪರಿಣಾಮ ಬೀರದಂತೆ ಮೂರು ತಿಂಗಳ ಕಾಲ ಮುಂದೂಡಲಾದ ದಂಡನೆಯನ್ನು 
ವಿಧಿಸಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಆರಕ್ಷಕ ಮಹಾ ನಿರೀಕ್ಷಕರು, 
ಉತ್ತರ ವಲಯ , ಬೆಳಗಾವಿ, ಇವರು ಮೇಲೆ ಕ್ರಮ ಸಂಖ್ಯೆ: ( 2) ರಲ್ಲಿ ಓದಲಾದ ದಿನಾಂಕ: 22 - 10 - 2012ರ ಆದೇಶದಲ್ಲಿ ಮೇಲ್ಮನವಿಯನ್ನು 
ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ 
ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ . ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು , ಕರ್ತವ್ಯದಲ್ಲಿ ಅತೀವ ನಿಷ್ಕಾಳಜಿತನ, 
ಬೇಜವಾಬ್ದಾರಿತನ, ಹಾಗೂ ಕರ್ತವ್ಯ ಲೋಪ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ 
ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 128 ಪೊಸಿಅ 2012 ಬೆಂಗಳೂರು, ದಿನಾಂಕ: 15.07 .2013 
ಈ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಸಂಜೀವ ಎಂ ಕಾಂಬಳೆ , ಪಿ.ಎಸ್.ಐ., ನಿಪ್ಪಾಣಿ ಶಹರ ಪೊಲೀಸ್ ಠಾಣೆ, ಬೆಳಗಾವಿ ಜಿಲ್ಲೆ, ಇವರು 
ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್ . ರವಿಪ್ರಕಾಶ್ 
P . R . 793 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC - 30 

ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು) 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨ , ೨೦೧೩ 

೧೩೨೧ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ : ಶ್ರೀ ಸಿ.ಎಸ್. ಜಯರಾಮ್, ಉಪ ನಿರ್ದೇಶಕರು , ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ - ಪ್ರಸ್ತುತ ನಿಯೋಜನೆ ಮೇರೆಗೆ 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಇವರ ವಿರುದ್ಧ ಶಿಸ್ತಿನ ಕ್ರಮ ಜರುಗಿಸುವ ಬಗ್ಗೆ. 
ಓದಲಾಗಿದೆ: (1) ಕಾರಣ ಕೇಳುವ ನೋಟೀಸ್ ಸಂಖ್ಯೆ: ಸಕಇ 199 ಪಕಸೇ 2003 , ದಿನಾಂಕ:30.11.2004 ಮತ್ತು ದಿನಾಂಕ:05.04.2008 

( 2) ಶ್ರೀ ಸಿ.ಎಸ್.ಜಯರಾಮ್ ಇವರ ಸಮಜಾಯಿಷಿ ಮನವಿ ದಿನಾಂಕ:19 .9.2005. 
(3) ಸರ್ಕಾರಿ ಆದೇಶ ಸಂಖ್ಯೆ:ಸಕಇ 199 ಪಕಸೇ 2003, ದಿನಾಂಕ:16. 09 .2006 . 
(4) ಶ್ರೀ ಟಿ.ಎಸ್. ಪಾಲನೇತ್ರ, (ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ) ವಿಚಾರಣಾಧಿಕಾರಿ, ಇವರ ಅಂತಿಮ ವರದಿ ದಿನಾಂಕ:08.10 .2007 . 
(5) ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಸಕಇ 199 ಪಕಸೇ 2003, ದಿನಾಂಕ:19 .10 . 2010. 
(6) ಸರ್ಕಾರದ ಅಧಿಸೂಚನೆ ಸಂಖ್ಯೆ :ಸಕಇ 199 ಪಕಸೇ 2003, ದಿನಾಂಕ:19. 10.2010. 
( 7) ಸರ್ಕಾರದ ಅಧಿಸೂಚನೆ ಸಂಖ್ಯೆ :ಪಿಡಿ 94 ಎಸ್‌ಎಸ್‌ಎಂ 2011 , ದಿನಾಂಕ:08.07.2011. 
(8) ಸರ್ಕಾರದ ಪತ್ರ ಸಂಖ್ಯೆ:ಯೋಇ12 ಎಸ್ಎಸ್ ಎಂ 2011, ದಿನಾಂಕ:05.07.2012. 
( 9) ಕಾರ್ಯದರ್ಶಿ , ಕರ್ನಾಟಕ ಲೋಕಸೇವಾ ಆಯೋಗ, ಬೆಂಗಳೂರು ಇವರ ಪತ್ರ ಸಂಖ್ಯೆ : ಪಿಎಸ್‌ಸಿ 79 ಸಿಎನ್‌ಎಸ್ 12 , 

ದಿನಾಂಕ:29 .09.2012 . 
ಪ್ರಸ್ತಾವನೆ : 

ಶ್ರೀ ಸಿ.ಎಸ್.ಜಯರಾಮ್, ಉಪ ನಿರ್ದೇಶಕರು ಇವರು ಮೂಲತ: ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆಯ ಅಧಿಕಾರಿಯಾಗಿದ್ದು, ಇವರು 
ದಿನಾಂಕ:16 - 01 - 1998 ರಿಂದ 05 - 03 - 2003ರವರೆಗೆ ನಿಯೋಜನೆ ಮೇರೆಗೆ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ,ಕೋಲಾರ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ 
ಅವಧಿಯಲ್ಲಿ ಸಮಾಜ ಕಲ್ಯಾಣ ಆಯುಕ್ತರ ನೇತೃತ್ವದಲ್ಲಿ ಕೇಂದ್ರ ಕಛೇರಿಯ ಇತರೆ ಸಿಬ್ಬಂದಿಗಳ ತನಿಖಾ ತಂಡವು ಅನಿರೀಕ್ಷಿತ ಭೇಟಿ ನೀಡಿಕೂಲಂಕಷವಾಗಿ 
ಇಲಾಖೆಯ ಎಲ್ಲಾ ಕಾರ್ಯಕ್ರಮಗಳನ್ನು ಕಾರ್ಯಗತಗೊಳಿಸಿರುವ ಬಗ್ಗೆ ವಿವರವಾಗಿ ಪರಿಶೀಲನೆ ಮಾಡಿ ಸದರಿ ಅಧಿಕಾರಿಯವರು ಕೆಳಕಂಡ 18 
ಲೋಪಗಳನ್ನು ಎಸಗಿರುವುದಾಗಿ ವರದಿ ಮಾಡಿರುತ್ತದೆ. 
1. ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕಾಗಿ ಯೋಜನೆ/ಯೋಜನೇತರ ಅಡಿಯಲ್ಲಿ ಒದಗಿಸಿದ್ದ ಹಣದಲ್ಲಿ ಉಳಿದ ರೂ .56.45 ಲಕ್ಷಗಳಿಗೆ ಲೆಕ್ಕ ಇಡದೆ 

ದುರುಪಯೋಗ ಮಾಡಿರುವುದು , 
ಭಾರತ ಸರ್ಕಾರದ ವಿದ್ಯಾರ್ಥಿ ವೇತನಕ್ಕೆ ಬಿಡುಗಡೆಯಾದ ಹಣದಲ್ಲಿ ನಿಯಮಗಳನ್ನು ಉಲ್ಲಂಘಿಸಿ ರೂ .6.92ಲಕ್ಷಗಳನ್ನು ಜನತಾ 

ಬಜಾರ್ ಬಿಲ್ಲುಗಳನ್ನು ಪಾವತಿಸಿರುವುದು. 
3. ಜಿಲ್ಲಾ ವಲಯ ಯೋಜನೆಯಡಿ ನಿಗದಿಯಾದ 100 ಲಕ್ಷ ರೂಗಳ ಬದಲಿಗೆ ರೂ .105.80 ಲಕ್ಷಗಳನ್ನು ಖರ್ಚು ಮಾಡಿರುವುದು. 
4. ಕಾಲೇಜು ನಿರ್ವಹಣಾ ವೆಚ್ಚಕ್ಕೆ ನಿಗದಿಯಾದ ಹಣದಲ್ಲಿ ಇತರೆ ಬಾಲ್ಕು ಪಾವತಿಸುವ ಸಂಬಂಧ ಬಿಲ್ಲುಗಳಿಗೆ ಮೇಲು ಸಹಿ ಮಾಡಿರುವುದು ಹಾಗೂ 

ಕಾಲೇಜು ವಿದ್ಯಾರ್ಥಿಗಳ ನಿರ್ವಹಣಾ ವೆಚ್ಚಕ್ಕಾಗಿ ಒದಗಿಸಿದ್ದ ಮೊತ್ತದಲ್ಲಿ ರೂ .13, 41,100/ -ಗಳ ಖರೀದಿಗಳನ್ನು ಟೆಂಡರ್ ಕರೆಯದೇ ಮತ್ತು 

ಆಡಳಿತಾತ್ಮಕ ಮಂಜೂರಾತಿ ಪಡೆಯದೇ ಖರೀದಿಸಿರುವುದು. 
5. ಭಾರತ ಸರ್ಕಾರದ ವಿದ್ಯಾರ್ಥಿ ವೇತನ ಯೋಜನೆಯಡಿ ಬಿಡುಗಡೆಯಾದ ರೂ .56 .45 ಲಕ್ಷಗಳನ್ನು ಖರ್ಚು ಮಾಡದೆ ವ್ಯಪಗತವಾಗಲು ಅವಕಾಶ 

ಮಾಡಿರುವುದು. 
ಕೋಟೇಷನ್ ಟೆಂಡರ್‌ ಪಡೆಯದೆ ಜಿಲ್ಲಾ ಪಂಚಾಯತ್‌ನಿಂದ ಅನುಮೋದನೆ ಪಡೆಯದೇ ಪ್ರಿಂಟ್ ಮಾಡಿಸಿ ದಾಸ್ತಾನು ಪಡೆಯದೇ ರೂ .97,750/ 

ರೂ . ಚೆಕ್‌ನ್ನು ವಿದ್ಯಾರ್ಥಿ ವೇತನದ ಹಣದಲ್ಲಿ ಮೆ :ಮುಂಗೋಳಿಪ್ರಿಂಟರ್ ಗೌರಿಪೇಟೆಗೆ ನೀಡಿರುವುದು. 
7. ಪಿ.ಹೆಚ್. ಡಿ. ವ್ಯಾಸಂಗದ ವಿದ್ಯಾರ್ಥಿಗಳ ಸಹಾಯ ಧನವನ್ನು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಹಣದಲ್ಲಿ ಪಾವತಿಸಿ ನಿಯಮಗಳನ್ನು 

ಉಲ್ಲಂಘಿಸಿರುವುದು. 
ಕು . ಮಂಜುಳಾರವರಿಗೆ ವಾರ್ಷಿಕ 2 ,300 / -ರೂಗಳ ಬೋಧನಾ ವೆಚ್ಚಕ್ಕೆ ಬದಲಾಗಿ ರೂ .6 , 240/ - ಗಳನ್ನು ಹೆಚ್ಚುವರಿಯಾಗಿ ಮಂಜೂರು ಮಾಡಿ 

ನಿಯಮ ಉಲ್ಲಂಘಿಸಿರುವುದು. 
9. ಸ್ಟುಡಿಯೋ ಇರುವ ಸ್ಥಳದಲ್ಲಿ 33 ಅಭ್ಯರ್ಥಿಗಳಿಗೆ ತರಬೇತಿ ನೀಡಲು ಅವಕಾಶವಿಲ್ಲ ಹಾಗೂ ತರಬೇತಿ ನೀಡಿರುವ ಬಗ್ಗೆ ದೃಢಪಟ್ಟಿಲ್ಲದ ಕಾರಣ 

ಸರ್ಕಾರದ ಹಣವನ್ನು ದುರುಪಯೋಗಪಡಿಸಿಕೊಂಡಿರುವುದು. 
10 . 8 ವಿದ್ಯಾರ್ಥಿ ನಿಲಯ ಕಟ್ಟಡಕ್ಕೆ ಬಿಡುಗಡೆಯಾದ ಸುಮಾರು 76 ಲಕ್ಷ ರೂ . ಗಳನ್ನು ಕರ್ನಾಟಕ ಭೂಸೇನಾ ನಿಗಮಕ್ಕೆ ನೀಡಿ ಅನಾವಶ್ಯಕವಾಗಿ 
ಈ ಸಂಸ್ಥೆಯಲ್ಲಿ ಬಾಕಿ ಉಳಿಯಲು ಜವಾಬ್ದಾರರಾಗಿರುವುದು. 
11. 95- 96ರ ಸಾಲಿನಲ್ಲಿ ಮಿನಿ ಅಂಬೇಡ್ಕರ್ ಭವನಕ್ಕಾಗಿ ಶ್ರೀನಿವಾಸಪುರಕ್ಕೆ ಹಾಗೂ 98 - 99ರ ಸಾಲಿನಲ್ಲಿ ಮಾಲೂರಿಗೆ ಮಂಜೂರಾಗಿದ್ದು ಇದುವರೆಗೂ 

ನಿವೇಶನಗಳನ್ನು ಪಡೆಯದೇ ಕರ್ತವ್ಯಲೋಪ ಎಸಗಿರುವುದು . 
12 . ಅಂತರ ಜಾತಿ ವಿವಾಹದ ಪರಿಹಾರ ಧನ ರೂ . 20 . 00 ಲಕ್ಷಗಳಲ್ಲಿ ರೂ .9. 75 ಲಕ್ಷಗಳನ್ನು ಬಿಡುಗಡೆ ಮಾಡಿದ್ದು ಉಳಿದ ಹಣವನ್ನು ಉಳಿತಾಯ 

ಖಾತೆಯಲ್ಲಿ ಇರಿಸಿಕೊಂಡು ಕಾರ್ಯಕ್ರಮವನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಿರುವುದಿಲ್ಲ. 
13. ಕಛೇರಿ ಆಡಳಿತದಲ್ಲಿ ನಿರ್ಲಕ್ಷ ತೋರಿ, ಜಿಲ್ಲೆಯ ಆಡಳಿತ ಕುಂಠಿತಗೊಳಿಸಿರುವುದು. 
14 , ದಿನಾಂಕ:05.02. 2003 ರಿಂದ 01.06 .2003 ರವರೆಗೆ ಅಮಾನತ್ತಿನಲ್ಲಿದ್ದರೂ ಸಹ ಕಛೇರಿಯಿಂದ ಕಡತಗಳನ್ನು ಅನಧಿಕೃತವಾಗಿ ತರಿಸಿಕೊಂಡು 

ಹಿಂದಿನ ದಿನಾಂಕಕ್ಕೆ ಅಂದರೆ 1.6.2003ಕ್ಕೆ ಜಾರಿಗೆ ಬರುವಂತೆ ದಿನಾಂಕ:01.07.84ರ ನಂತರ ನೇಮಕಾತಿಗೊಂಡಿರುವ ಸಾಂದರ್ಭಿಕ ನೌಕರರಿಗೆ ಕನಿಷ್ಠ 
ವೇತನ ನಿಗದಿಪಡಿಸಿ ಆದೇಶಿಸಿರುವುದು. 


೧೩೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 


ಭಾಗ ೧ 


15. 2001 - 02 ಮತ್ತು 2002 - 03ನೇ ಸಾಲಿನಲ್ಲಿ ಪ್ರವಾಸದ ಮಾಹಿತಿ, ಆದೇಶ ಮತ್ತು ವಿವರಗಳನ್ನು ನೀಡದೆ ಪ್ರವಾಸ ಭತ್ಯೆಉಪಯೋಗಿಸಿ 

ಕೊಂಡಿರುವುದು ಸಂಶಯಾಸ್ಪದವಾಗಿರುತ್ತದೆ. ಅಲ್ಲದೆ ಕಛೇರಿಗೆ 10 ದಿನಪತ್ರಿಕೆಗಳನ್ನು ತರಿಸಿ ಸರ್ಕಾರದ ಹಣ ದುರುಪಯೋಗ ಪಡಿಸಿರುವುದು . 
16. ವಿದ್ಯಾರ್ಥಿ ನಿಲಯಗಳ ವಿದ್ಯಾರ್ಥಿಗಳಿಗೆ ಬೋಧನಾ ವೆಚ್ಚ ಭರಿಸಲು ಅವಕಾಶವಿಲ್ಲದಿದ್ದರೂ ಸಹ ಬೋಧನಾ ವೆಚ್ಚ ರೂ .25 ,000 /- ಗಳ ಬಿಲ್ಲನ್ನು 

ಮೇಲು ಸಹಿ ಮಾಡಿರುವುದು. 
17, ದಿನಾಂಕ:29.01.90ರಲ್ಲಿ ದಿನಗೂಲಿ ಆಧಾರದ ಮೇಲೆನೇಮಕಾತಿಯನ್ನು ಮಾಡಬಾರದೆಂದು ಸೂಚನೆ ಇದ್ದಾಗ್ಯೂ ಸಂಸ್ಥೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ 

ನೌಕರರಿಗೆ ಕನಿಷ್ಠ ವೇತನ ನಿಗದಿಪಡಿಸಿ ಆದೇಶಿಸಿರುವುದು. 
18 , ಚಿಕ್ಕಬಳ್ಳಾಪುರದ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ನಿಯಮಗಳನ್ನು ಉಲ್ಲಂಘಿಸಿ ರೂ .1,65,855/- ಗಳ ಸಾಮಗ್ರಿಗಳನ್ನು 

ವಿಟಗಡ್ಡಪಲ್ಲಿ ಬಳಕೆದಾರರ ಸಹಕಾರ ಸಂಘ, ಜನತಾ ಬಜಾರ್( ನಿ) , ಬಾಗೇಪಲ್ಲಿ ತಾಲ್ಲೂಕು ಇವರಿಂದ ಖರೀದಿಸಿ ನೀಡುವಂತೆ ದಿನಾಂಕ: 
10 - 10 - 2002ರಲ್ಲಿ ತಾಲ್ಲೂಕು ಸಮಾಜ ಕಲ್ಯಾಣ ಅಧಿಕಾರಿ , ಚಿಕ್ಕಬಳ್ಳಾಪುರ ಇವರಿಗೆ ಸೂಚಿಸಿರುವುದು . 

ಮೇಲೆ ಓದಲಾದ ಕ್ರ. ಸಂ .(1) ರಲ್ಲಿ ಶ್ರೀ ಸಿ.ಎಸ್.ಜಯರಾಮ್ ಇವರ ವಿರುದ್ದ ಮಾಡಲಾದ ಆರೋಪಗಳಿಗೆ ಲಿಖಿತ ಹೇಳಿಕೆಯನ್ನು ನೀಡುವಂತೆ 
ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು, 1957ರ ಅಡಿ ಕಾರಣ ಕೇಳುವ ನೋಟೀಸ್‌ನ್ನು 
ಜಾರಿಗೊಳಿಸಲಾಗಿರುತ್ತದೆ. 

ಮೇಲೆ ಓದಲಾದ ಕ್ರ . ಸಂ .( 2 ) ರಲ್ಲಿ ಶ್ರೀ ಸಿ.ಎಸ್.ಜಯರಾಮ್ ಇವರ ಮೇಲಿನ ಆರೋಪಗಳನ್ನು ಅಲ್ಲಗಳೆದಿರುತ್ತಾರೆ. 

ಮೇಲೆ ಓದಲಾದ ಕ್ರ. ಸಂ .( 3) ರಲ್ಲಿ ಶ್ರೀ ಸಿ.ಎಸ್.ಜಯರಾಮ್ ಇವರ ವಿರುದ್ಧ ಇಲಾಖಾ ವಿಚಾರಣೆ ನಡೆಸಲು ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದ 
ಶ್ರೀ ಟಿ .ಎಸ್ . ಪಾಲನೇತ್ರ ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ಸರ್ಕಾರವು ನೇಮಿಸಲಾಗಿರುತ್ತದೆ. 

ಮೇಲೆ ಓದಲಾದ ಕ್ರ. ಸಂ .(4) ರಲ್ಲಿ ಈ ಪ್ರಕರಣವನ್ನು ಕುರಿತು ವಿಚಾರಣಾಧಿಕಾರಿಯವರು ತಮ್ಮ ವಿಚಾರಣಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುತ್ತಾ, 
ಶ್ರೀ ಸಿ. ಎಸ್. ಜಯರಾಮ್ ಇವರ ವಿರುದ್ದ ಮಾಡಲಾದ ಆರೋಪಗಳಲ್ಲಿ ಕ್ರಮ ಸಂಖ್ಯೆ:1 ರಿಂದ 8 ಹಾಗೂ 15 ರಿಂದ 17ರಲ್ಲಿನ ಆರೋಪಗಳು 
ಸಾಬೀತಾಗಿದ್ದು , ಕ್ರಮ ಸಂಖ್ಯೆ : 9 ರಿಂದ 14 ಹಾಗೂ 18ರಲ್ಲಿ ನಮೂದಿಸಿರುವ ಆರೋಪಗಳು ಸಾಬೀತಾಗಿರುವುದಿಲ್ಲ ಎಂಬುದಾಗಿ ವಿಚಾರಣಾಧಿಕಾರಿಗಳು 
ತಮ್ಮ ವರದಿಯಲ್ಲಿ ತಿಳಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರ. ಸಂ .(5) ರಲ್ಲಿ ಓದಲಾದ ಅನಧಿಕೃತ ಟಿಪ್ಪಣಿಯೊಂದಿಗೆ ಪ್ರಕರಣದ ಪೂರ್ಣ ದಾಖಲೆಗಳನ್ನು ಲಗತ್ತಿಸಿ ಸಮಾಜ ಕಲ್ಯಾಣ 
ಇಲಾಖೆಯು ಸೂಕ್ತ ಕ್ರಮವಹಿಸುವಂತೆ ಕೋರಿ ಪ್ರಸ್ತಾವನೆ ಕಳುಹಿಸಿರುತ್ತದೆ. 

ಮೇಲೆ ಓದಲಾದ ಕ್ರ. ಸಂ .(6) ರಲ್ಲಿನ ಅಧಿಸೂಚನೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಶ್ರೀ ಸಿ.ಎಸ್.ಜಯರಾಮ್ ಇವರ ಸೇವೆಯನ್ನು 
ಯೋಜನಾ ಇಲಾಖೆಗೆ ಹಿಂತಿರುಗಿಸುತ್ತಾ, ಸದರಿ ಪ್ರಸ್ತಾವನೆಯಲ್ಲಿ ವಜಾಗೊಳಿಸಲು ಶಿಫಾರಸ್ಸು ಮಾಡಲಾಗಿರುತ್ತದೆ. 

ಮೇಲೆ ಓದಲಾದ ಕ್ರ. ಸಂ .(7) ರಲ್ಲಿ ಶ್ರೀ ಸಿ.ಎಸ್.ಜಯರಾಮ್, ಉಪ ನಿರ್ದೇಶಕರು, ಇವರನ್ನು ನಿಯೋಜನೆ ಮೇರೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್ ರಾಜ್ ಇಲಾಖೆಯ ಕಾರ್ಯನಿರ್ವಹಣಾಧಿಕಾರಿ , ಬಾಗೇಪಲ್ಲಿ ಹುದ್ದೆಗೆ ನೇಮಿಸುವ ಸಲುವಾಗಿ ಇವರ ಸೇವೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್ ರಾಜ್ ಇಲಾಖೆಯ ವಶಕ್ಕೆ ನೀಡಲಾಗಿರುತ್ತದೆ. 

ಮೇಲೆ ಓದಲಾದ ಕ್ರ. ಸಂ .(8) ರಲ್ಲಿ ಸದರಿಯವರ ವಿರುದ್ದ ಮಾಡಲಾದ ಆರೋಪ ಸಂಖ್ಯೆ : 1 ರಿಂದ 8, 15 ರಿಂದ 17 ಆರೋಪಗಳು 
ಸಾಬೀತಾಗಿದ್ದು, ಸರ್ಕಾರಕ್ಕೆ ಇವರಿಂದ ಒಟ್ಟು ರೂ . 166.93 ಲಕ್ಷಗಳು ನಷ್ಟವಾಗಿರುವುದು ದೃಢಪಟ್ಟಿರುವುದರಿಂದ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ 
ಶಿಫಾರಸ್ಸಿನ ಮೇರೆಗೆ ಶ್ರೀ ಸಿ. ಎಸ್. ಜಯರಾಮ್, ಗ್ರೂಪ್- ಎ ಅಧಿಕಾರಿಯಾಗಿದ್ದು, ಇವರನ್ನು ಸೇವೆಯಿಂದ ವಜಾಗೊಳಿಸುವ ಬಗ್ಗೆ ಕರ್ನಾಟಕ ಲೋಕಸೇವಾ 
ಆಯೋಗದ ಸಹಮತಿ ಕೋರಲಾಯಿತು. 

ಮೇಲೆ ಓದಲಾದ ಕ್ರ. ಸಂ .( 9) ರಲ್ಲಿ ಇವರನ್ನು ಸೇವೆಯಿಂದ ವಜಾಗೊಳಿಸಲು ಕರ್ನಾಟಕ ಲೋಕಸೇವಾ ಆಯೋಗವು ಸಹಮತಿ ನೀಡಿದೆ. 

ಮೇಲೆ ವಿವರಿಸಿರುವ ಹಿನ್ನೆಲೆಯಲ್ಲಿ ಶ್ರೀ ಸಿ.ಎಸ್.ಜಯರಾಮ್, ಉಪ ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ , ಇವರನ್ನು 
ಕರ್ನಾಟಕ ನಾಗರಿಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮ 1957ರ ನಿಯಮ 8 ( vi) ರಡಿ ಸೇವೆಯಿಂದ ವಜಾಗೊಳಿಸಲು 
ಮತ್ತು ರೂ .166.93 ಲಕ್ಷ ವಸೂಲಿ ಮಾಡಲು ಪ್ರಸ್ತಾಪಿತ ಅಧಿಕಾರಿ ವಿರುದ್ದ ಸಿವಿಲ್ ದಾವೆ ಹೂಡಲು ಸಚಿವ ಸಂಪುಟ ಅನುಮೋದನೆ ನೀಡಿರುತ್ತದೆ. 
ಅದರಂತೆ ಈ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಪಿಡಿ 122 ಎಸ್‌ಎಸ್ ಎಂ 2010 , ಬೆಂಗಳೂರು, ದಿನಾಂಕ: 22 .02 .2013. 
ಶ್ರೀ ಸಿ.ಎಸ್.ಜಯರಾಮ್, (ಉಪ ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, ಬೆಂಗಳೂರು), ಪ್ರಸ್ತುತ ನಿಯೋಜನೆ ಮೇರೆಗೆ 
ಕಾರ್ಯನಿರ್ವಹಣಾಧಿಕಾರಿ, ತಾಲ್ಲೂಕು ಪಂಚಾಯತ್, ಬಾಗೇಪಲ್ಲಿ, ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಇವರು ಈ ಹಿಂದೆ ದಿನಾಂಕ:16 - 01 -1998 ರಿಂದ 
05 - 03 - 2003ರವರೆಗೆ ನಿಯೋಜನೆ ಮೇರೆಗೆ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ, ಕೋಲಾರ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಎಸಗಿದ್ದ 
ಲೋಪಗಳ ಹಿನ್ನೆಲೆಯಲ್ಲಿ ಸದರಿ ಅಧಿಕಾರಿಯ ವಿರುದ್ದ ಮಾಡಲಾದ ಆರೋಪಗಳು ಸಾಭೀತಾಗಿದ್ದು, ಸರ್ಕಾರಕ್ಕೆ ಇವರಿಂದ ಒಟ್ಟು ರೂ .166.93 ಲಕ್ಷಗಳು 
ನಷ್ಟವಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ನಾಗರಿಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮ 1957ರ ನಿಯಮ 8 ( vi) ರಡಿ 
ಇವರನ್ನು ಕೂಡಲೇ ಜಾರಿಗೆ ಬರುವಂತೆ ಸೇವೆಯಿಂದ ವಜಾಗೊಳಿಸಲಾಗಿದೆ. 

ಸದರಿ ಅಧಿಕಾರಿಯಿಂದ ರೂ .166 .93 ಲಕ್ಷ ಮೊತ್ತವನ್ನು ವಸೂಲಿ ಮಾಡಲು ಪ್ರಸ್ತಾಪಿತ ಅಧಿಕಾರಿ ವಿರುದ್ಧ ನ್ಯಾಯಾಲಯದಲ್ಲಿ ಸಿವಿಲ್ ದಾವೆ 
ಹೂಡಲು ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ , ಬೆಂಗಳೂರು ಇವರು ಅಗತ್ಯ ಮುಂದಿನ ಕ್ರಮಕೈಗೊಳ್ಳತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜ್ಯೋತಿಆರ್. ಜೆ. 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR. 675 

ಯೋಜನೆ , ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, ( ಎಸ್ - 5) 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 

೧೩೨೩ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ಶ್ರೀ ಎಂ . ವೆಂಕಟೇಶಮೂರ್ತಿ, ಸರ್ಕಾರದ ಉಪ ಕಾರ್ಯದರ್ಶಿ ಮತ್ತು ಶ್ರೀ ಎಂ . ವೆಂಕಟೇಶಮೂರ್ತಿ, ಸರ್ಕಾರದ ಅಧೀನ 

ಕಾರ್ಯದರ್ಶಿ , ಕರ್ನಾಟಕ ಸರ್ಕಾರ ಸಚಿವಾಲಯ ಇವರುಗಳ ಅಮಾನತ್ತನ್ನು ತೆರವುಗೊಳಿಸಿ ಸೇವೆಗೆ ಮುನರ್‌ಸ್ಥಾಪಿಸುವ ಬಗ್ಗೆ . 
ಓದಲಾಗಿದೆ : 1) ಪತ್ರ ಸಂಖ್ಯೆ : ಲೋಕ್/ ಐಎನ್‌ವಿ( ಜಿ )/ ಸಿಟಿ / ಕೈಂ .32 /2012 ದಿನಾಂಕ 30 - 04 - 2012 . 

2) ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 3 ಸೇಇವಿ 2012 ದಿನಾಂಕ 16 - 05 -2012. 
3) ಪತ್ರ ಸಂಖ್ಯೆ: ಲೋಕ್/ ಐಎನ್‌ವಿ (ಜಿ)/ ಸಿಟಿ/ ಕ್ರೈಂ .32 /2012 ದಿನಾಂಕ 10 -09- 2012. 
4) ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 3 ಸೇವಿ 2012 ದಿನಾಂಕ 04 - 01 - 2013. 

5) ಪತ್ರ ಸಂಖ್ಯೆ : ಲೋಕ್/ ಐಎನ್‌ವಿ ( ಜಿ)/ಸಿಟಿ/ಕ್ರೈಂ .32/2012 ದಿನಾಂಕ 07 - 02 - 2013 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮಾಂಕ (1) ರ ಪತ್ರದಲ್ಲಿ ಅಪರ ಪೋಲಿಸ್ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಇವರು ಶ್ರೀ ಕೆ. 
ಮಂಜುನಾಥ್, ಗುತ್ತಿಗೆದಾರರು , ಗೋವಿಂದಪುರ, ಬೆಂಗಳೂರು ಇವರು ಲೋಕಾಯುಕ್ತ ಪೋಲಿಸ್ ಠಾಣೆಗೆ ಹಾಜರಾಗಿ ನೀಡಿದ ದೂರಿಗೆ ಸಂಬಂಧಪಟ್ಟಂತೆ 
ಪ್ರಕರಣದ ಆರೋಪಿ-1 ಶ್ರೀ ಎಂ . ವೆಂಕಟೇಶಮೂರ್ತಿ, ಸರ್ಕಾರದ ಉಪ ಕಾರ್ಯದರ್ಶಿ ಮತ್ತು ಆರೋಪಿ-2 ಶ್ರೀ ಎಂ . ವೆಂಕಟೇಶಮೂರ್ತಿ, ಸರ್ಕಾರದ 
ಅಧೀನ ಕಾರ್ಯದರ್ಶಿ ಇವರುಗಳ ವಿರುದ್ದದ ಭ್ರಷ್ಟಾಚಾರದ ಆಪಾದನೆಗಳು ಇದುವರೆಗೆ ದೊರೆತಿರುವ ಸಾಕ್ಷಾಧಾರಗಳಿಂದ ಸಾಬೀತಾಗಿರುವುದರಿಂದ, 
ಆರೋಪಿತರುಗಳು ತಮ್ಮ ಸ್ಥಾನದಲ್ಲಿಯೇ ಮುಂದುವರೆದರೆ ತನಿಖೆಯ ಹಾದಿಯನ್ನು ತಪ್ಪಿಸುವ ಮತ್ತು ಸಾಕ್ಷಾಧಾರಗಳನ್ನು ನಾಶಪಡಿಸುವ 
ಅವಕಾಶಗಳಿರುವುದರಿಂದ, ಸದರಿ ಅಧಿಕಾರಿಗಳನ್ನು ಸರ್ಕಾರಿ ಸೇವೆಯಿಂದ ತಕ್ಷಣದಿಂದಲೇ ಅಮಾನತ್ತಿನಲ್ಲಿಡಲು ಶಿಫಾರಸ್ಸು ಮಾಡಿ ಇವರ ಲೀನ್ ( ಸ್ಥಾನ) 
ವನ್ನು ಕೂಡ ಬೇರೆ ಕಡೆಗೆ ವರ್ಗಾಯಿಸಲು ಕೋರಿದ್ದಾರೆ. 

ಮೇಲಿನ ಕ್ರಮಾಂಕ (2 ) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ, ಶ್ರೀ ಎಂ . ವೆಂಕಟೇಶಮೂರ್ತಿ, ಸರ್ಕಾರದ ಉಪ ಕಾರ್ಯದರ್ಶಿ ಮತ್ತು ಶ್ರೀ 
ಎಂ . ವೆಂಕಟೇಶಮೂರ್ತಿ, ಸರ್ಕಾರದ ಅಧೀನ ಕಾರ್ಯದರ್ಶಿ ಇವರುಗಳು ದಿನಾಂಕ: 25 - 04 - 2012 ರಂದು ಅಕ್ರಮ ಸಂಭಾವನೆ ಪಡೆಯುವಾಗ 
ಲೋಕಾಯುಕ್ತ ಬಲೆಗೆ ಬಿದ್ದಿದ್ದು ಮತ್ತು 48 ಗಂಟೆಗಳಿಗೂ ಮೀರಿ ಹೆಚ್ಚಿನ ಅವಧಿಗೆ ನ್ಯಾಯಾಂಗ ಬಂಧನದಲ್ಲಿದ್ದುದರಿಂದ ಇವರುಗಳ ವಿರುದ್ದದ ಜಂಟಿ 
ಇಲಾಖಾ ವಿಚಾರಣೆಯನ್ನು ಬಾಕಿಯಿಟ್ಟು, ದಿನಾಂಕ 25 - 04 - 2012 ರಿಂದಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಕರ್ನಾಟಕ 
ನಾಗರೀಕ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ 1957ರ ನಿಯಮ 10( 2 )( ಎ)ರೊಡನೆ ಓದಿಕೊಂಡು ಅದೇ 
ನಿಯಮಾವಳಿಯ ನಿಯಮ 10(1)( ಅ ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಇವರುಗಳನ್ನು ಸರ್ಕಾರಿ ಸೇವೆಯಿಂದ 
ಅಮಾನತ್ತುಗೊಳಿಸಿ ಆದೇಶಿಸಿದೆ ಮತ್ತು ಸದರಿ ಅಧಿಕಾರಿಗಳ ಲೀನ್‌ನ್ನು ಕಂದಾಯ ಇಲಾಖೆಯಿಂದ ಸಿಆಸುಇ ಇಲಾಖೆಗೆ ಹಿಂಪಡೆಯಲಾಗಿದೆ. 

ಈ ಮೇಲಿನ ಕ್ರಮಾಂಕ(3) ರಲ್ಲಿ ಓದಲಾದ ಅಪರ ಪೋಲಿಸ್ ಮಹಾ ನಿರ್ದೇಶಕರು , ಕರ್ನಾಟಕ ಲೋಕಾಯುಕ್ತ ಇವರ ಪತ್ರದಲ್ಲಿ ಪ್ರಕರಣದ 
ಆರೋಪಿ- 1 ಶ್ರೀ ಎಂ . ವೆಂಕಟೇಶಮೂರ್ತಿ, ಸರ್ಕಾರದ ಉಪ ಕಾರ್ಯದರ್ಶಿ ಮತ್ತು ಆರೋಪಿ- 2 ಶ್ರೀ ಎಂ . ವೆಂಕಟೇಶಮೂರ್ತಿ, ಸರ್ಕಾರದ ಅಧೀನ 
ಕಾರ್ಯದರ್ಶಿ ಇವರುಗಳು ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ 1988ರ ಕಲಂ 7, 13(1)( ಡಿ) ಸಹವಾಚನ 13( 2) ರಡಿ ಶಿಕ್ಷಾರ್ಹ ಅಪರಾಧವೆಸಗಿರುವುದು 
ತನಿಖೆಯಿಂದ ದೃಢಪಟ್ಟಿರುವುದರಿಂದ ಆರೋಪಿತರಗಳು ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೊಳಪಡಿಸಲು ಅರ್ಹರಾಗಿದ್ದು, ಈ ಸಂಬಂಧ 
ಆರೋಪಿತರ ಸಕ್ಷಮ ಪ್ರಾಧಿಕಾರದ ಅರ್ಥಾತ್ ತನ್ನ ಹುದ್ದೆಯಿಂದ ತೆಗೆದು ಹಾಕುವ/ ವಜಾ ಮಾಡುವ ಅಧಿಕಾರವುಳ್ಳ ಪ್ರಾಧಿಕಾರದ ಪೂರ್ವಾನುಮತಿ 
ಅಗತ್ಯವಿದ್ದು, ಆದ್ದರಿಂದ ಆರೋಪಿ- 1 ಶ್ರೀ ಎಂ . ವೆಂಕಟೇಶಮೂರ್ತಿ, ಸರ್ಕಾರದ ಉಪ ಕಾರ್ಯದರ್ಶಿ ಮತ್ತು ಆರೋಪಿ- 2 ಶ್ರೀ ಎಂ . ವೆಂಕಟೇಶಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ ಇವರುಗಳನ್ನು ಅಭಿಯೋಜನೆಗೆ ಒಳಪಡಿಸಲು ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ 1988ರ ಕಲಂ 19 (1) ಬಿ) ರನ್ವಯ 
ಮಂಜೂರಾತಿಯನ್ನು ನೀಡಲು ಕೋರಿರುತ್ತಾರೆ. 

ಮೇಲಿನ ಕ್ರಮಾಂಕ (4 ) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಶ್ರೀ ಎಂ . ವೆಂಕಟೇಶಮೂರ್ತಿ, ಸರ್ಕಾರದ ಉಪ ಕಾರ್ಯದರ್ಶಿ ಮತ್ತು ಶ್ರೀ 
ಎಂ . ವೆಂಕಟೇಶಮೂರ್ತಿ, ಸರ್ಕಾರದ ಅಧೀನ ಕಾರ್ಯದರ್ಶಿ , ಕರ್ನಾಟಕ ಸರ್ಕಾರ ಸಚಿವಾಲಯ ಇವರುಗಳು ಭ್ರಷ್ಟಾಚಾರ ಪ್ರತಿಬಂಧಕ ಕಾಯಿದೆ, 1988ರ 
ಕಲಂ 7, 13(1) ( ಡಿ ) ಸಹವಾಚನ 13( 2)ರಡಿ ಶಿಕ್ಷಾರ್ಹ ಅಪರಾಧ ಎಸಗಿರುವುದು ಮೇಲ್ನೋಟಕ್ಕೆ ದೃಢಪಟ್ಟಿರುವುದರಿಂದ ಈ ಅಧಿಕಾರಿಗಳನ್ನು ಹುದ್ದೆಯಿಂದ 
ತೆಗೆದುಹಾಕುವ ( ವಜಾ ಮಾಡುವ) ಅಧಿಕಾರವುಳ್ಳ ಸಕ್ಷಮ ಪ್ರಾಧಿಕಾರವಾದ ಸರ್ಕಾರವು ಇವರುಗಳನ್ನು ಭ್ರಷ್ಟಾಚಾರ ಪ್ರತಿಬಂಧಕ ಕಾಯಿದೆ, 1988ರ ಕಲಂ 
19 (1)( ಬಿ ) ರನ್ವಯ ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೊಳಪಡಿಸಲು ಮಂಜೂರಾತಿ ನೀಡಿ ಆದೇಶಿಸಿದೆ. 

ಮೇಲಿನ ಕ್ರಮಾಂಕ (5) ರಲ್ಲಿ ಓದಲಾದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು , ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರ ಪತ್ರದಲ್ಲಿ , 
ಆರೋಪಿ-1 ಶ್ರೀ ಎಂ . ವೆಂಕಟೇಶಮೂರ್ತಿ, ಸರ್ಕಾರದ ಉಪ ಕಾರ್ಯದರ್ಶಿ ಮತ್ತು ಆರೋಪಿ- 2 ಶ್ರೀ ಎಂ . ವೆಂಕಟೇಶಮೂರ್ತಿ, ಸರ್ಕಾರದ ಅಧೀನ 
ಕಾರ್ಯದರ್ಶಿ ಇವರುಗಳನ್ನು ಅಮಾನತ್ತಿನಿಂದ ಬಿಡುಗಡೆ ಮಾಡಿ ಸೇವೆಗೆ ಮುನರ್‌ಸ್ಥಾಪಿಸುವ ಬಗ್ಗೆ ತಮಗೆ ಸೂಕ್ತವೆನಿಸುವ ಕ್ರಮವನ್ನು ತೆಗೆದುಕೊಳ್ಳ 
ಬಹುದಾಗಿದ್ದು, ಆರೋಪಿತರುಗಳನ್ನು ಅಮಾನತ್ತಿನಿಂದ ತೆರವುಗೊಳಿಸಿದ್ದಲ್ಲಿ, ಕೃತ್ಯ ನಡೆದ ಸ್ಥಳದಿಂದ ಬೇರೆ ಕಡೆಗೆ ನೇಮಿಸುವಂತೆ ಹಾಗೂ ಈ ಬಗ್ಗೆ 
ತೆಗೆದುಕೊಂಡ ಕ್ರಮದ ಮಾಹಿತಿಯನ್ನು ಲೋಕಾಯುಕ್ತ ಕಛೇರಿಗೆ ಒದಗಿಸುವಂತೆ ಕೋರಿರುತ್ತಾರೆ . 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 3 ಸೇವಿ2012 ಬೆಂಗಳೂರು, ದಿನಾಂಕ 18ನೇ ಮೇ 2013. 
ಶ್ರೀ ಎಂ . ವೆಂಕಟೇಶಮೂರ್ತಿ, ಸರ್ಕಾರದ ಉಪ ಕಾರ್ಯದರ್ಶಿ ಮತ್ತು ಶ್ರೀ ಎಂ . ವೆಂಕಟೇಶಮೂರ್ತಿ, ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕರ್ನಾಟಕ ಸರ್ಕಾರ ಸಚಿವಾಲಯ ಇವರುಗಳನ್ನು ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ 3 ಸೇಇವಿ 2012, ದಿನಾಂಕ 16 - 5 - 2012ರಲ್ಲಿ ಸೇವೆಯಿಂದ 
ಅಮಾನತ್ತಿನಲ್ಲಿಡಲಾಗಿತ್ತು. ಶ್ರೀ ಎಂ . ವೆಂಕಟೇಶಮೂರ್ತಿ, ಸರ್ಕಾರದ ಉಪ ಕಾರ್ಯದರ್ಶಿ ಮತ್ತು ಶ್ರೀ ಎಂ . ವೆಂಕಟೇಶಮೂರ್ತಿ, ಸರ್ಕಾರದ ಅಧೀನ 
ಕಾರ್ಯದರ್ಶಿ ಕರ್ನಾಟಕ ಸರ್ಕಾರದ ಸಚಿವಾಲಯ ಇವರುಗಳ ಅಮಾನತ್ತನ್ನು ತೆರವುಗೊಳಿಸಿ ಇವರನ್ನು ಮತ್ತೆ ಸೇವೆಗೆ ಮುನರ್‌ಸ್ಥಾಪಿಸಲು ಸರ್ಕಾರವು 


೧೩೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨ , ೨೦೧೩ 


ಭಾಗ ೧ 


2) . 


ತೀರ್ಮಾನಿಸಿರುವುದರಿಂದ, 1957ರ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿಗಳ ನಿಯಮ 10 (5) ( ಸಿ) 
ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು ಶ್ರೀ ಎಂ . ವೆಂಕಟೇಶಮೂರ್ತಿ, ಸರ್ಕಾರದ ಉಪ ಕಾರ್ಯದರ್ಶಿ , ಕರ್ನಾಟಕ ಸರ್ಕಾರ 
ಸಚಿವಾಲಯ ಮತ್ತು ಶ್ರೀ ಎಂ . ವೆಂಕಟೇಶಮೂರ್ತಿ, ಸರ್ಕಾರದ ಅಧೀನ ಕಾರ್ಯದರ್ಶಿ , ಕರ್ನಾಟಕ ಸರ್ಕಾರದ ಸಚಿವಾಲಯ ಇವರುಗಳ ವಿರುದ್ದ 
ಶಿಸ್ತಿನ ಕ್ರಮವನ್ನು ಬಾಕಿ ಇಟ್ಟು ಇವರುಗಳ ಅಮಾನತ್ತನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ತೆರವುಗೊಳಿಸಿ ಇವರುಗಳನ್ನು ಈ ಮೂಲಕ ಸೇವೆಗೆ 
ಪುನರ್‌ಸ್ಥಾಪಿಸಿ ಆದೇಶಿಸಿದೆ. 

ಶ್ರೀ ಎಂ . ವೆಂಕಟೇಶಮೂರ್ತಿ, ಸರ್ಕಾರದ ಉಪ ಕಾರ್ಯದರ್ಶಿ ಮತ್ತು ಶ್ರೀ ಎಂ . ವೆಂಕಟೇಶಮೂರ್ತಿ, ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕರ್ನಾಟಕ ಸರ್ಕಾರ ಸಚಿವಾಲಯ ಇವರುಗಳನ್ನು ಸೂಕ್ತ ಹುದ್ದೆಗೆ ನಿಯುಕ್ತಿಗೊಳಿಸಲು ಪ್ರತ್ಯೇಕವಾಗಿ ಕ್ರಮ ಕೈಗೊಳ್ಳಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಚಂದ್ರಶೇಖರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR. 756 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -6) 

ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಹೆಚ್ . ಟಿ. ಜಯರಾಮಯ್ಯ, ಪಿ.ಐ., ಡಿ.ಸಿ. ಆರ್‌. ಬಿ., ಚಾಮರಾಜನಗರ ಜಿಲ್ಲೆ. ಇವರ ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 
ಓದಲಾಗಿದೆ: 1) ಶಿಸ್ತು ಪ್ರಾಧಿಕಾರ ಹಾಗೂ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಇವರ ಆದೇಶ ಸಂಖ್ಯೆ: ಸಿಬಿ( 8) 72 /2012 

13 ದಿನಾಂಕ : 07 -12 - 2012 
ಅರ್ಜಿದಾರರ ಮೇಲ್ಮನವಿ ಅರ್ಜಿ ದಿನಾಂಕ: 17 - 01 - 2013 
ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ : ಸಿಬಿ ( 8) 72 /2012 - 13 ದಿನಾಂಕ : 

08 - 3 - 2013 
ಪ್ರಸ್ತಾವನೆ: 

ಶ್ರೀ ಹೆಚ್ . ಟಿ. ಜಯರಾಮಯ್ಯ , ಪಿ. ಐ., ಡಿ. ಸಿ. ಆರ್‌. ಬಿ ., ಚಾಮರಾಜನಗರ ಜಿಲ್ಲೆ, ಇವರು ಈ ಹಿಂದೆ ನಂದಿನಿ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿದ್ದಾಗ ( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ಅತಿಯಾದ ದುರ್ನಡತೆ ಹಾಗೂ ನಿರ್ಲಕ್ಷತೆಯನ್ನು ಪ್ರದರ್ಶಿಸಿದ 
ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 6ರಡಿ ಇಲಾಖಾ ವಿಚಾರಣೆಗೆ ಆದೇಶಿಸಿ, 
ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 
1. ಆ . ಪ್ರೊ . ಅ. ಆದ ನೀವು ಈ ಹಿಂದೆ ನಂದಿನಿ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಾಗ ಶ್ರೀಮತಿ ಹೆಚ್. ವಿ. 

ನಾಗರತ್ನಮ್ಮ ಕೋಂ ಶ್ರೀ ಕೆ. ಕೃಷ್ಣಾಚಾರ್ ರವರು ನಂದಿನಿ ಪೊಲೀಸ್ ಠಾಣೆಗೆ ತೆರಳಿ ನೀಡಿರುವ ದೂರನ್ನು 
ಪರಿಶೀಲಿಸಿ , ಕಾನೂನು ರೀತ್ಯಾ ಕ್ರಮ ಜರುಗಿಸದೇ ಕರ್ತವ್ಯದಲ್ಲಿ ನಿರ್ಲಕ್ಷತೆ, ಅಧಿಕಾರ ದುರುಪಯೋಗ, ದುರ್ನಡತೆ 
ಹಾಗೂ ಕರ್ತವ್ಯಚ್ಯುತಿ ಎಸಗಿರುತ್ತೀರಿ ಎಂಬುದಾಗಿರುತ್ತದೆ. 
ಆ. ಪ್ರೊ . ಅ. ಆದ ನೀವು ಕಾನೂನನ್ನು ಬಲ್ಲವರಾಗಿದ್ದು, ಜವಾಬ್ದಾರಿಯುತ ಠಾಣಾಧಿಕಾರಿಯಾಗಿದ್ದು, 154 ಸಿ. ಆರ್. ಪಿ. ಸಿ . 
ಪ್ರಕಾರ ಸಂಜೇಯ ಅಪರಾಧ ನಡೆದಿರುವ ಬಗ್ಗೆ ದೂರು ಬಂದಾಗ ಅದನ್ನು ಪಿರಾದುದಾರರಿಂದ ಸ್ವೀಕರಿಸಿ ಪ್ರಕರಣ 
ದಾಖಲಿಸುವ ಮುಖಾಂತರ ಕಾನೂನಿನ ಕ್ರಮ ತೆಗೆದುಕೊಳ್ಳಬೇಕಾಗಿದ್ದು , ನಿಮ್ಮ ಆದ್ಯ ಜವಾಬ್ದಾರಿಯಾಗಿರುತ್ತದೆ. 
ಆದರೆ ನೀವು ಕಾನೂನಿಗೆ ವಿರುದ್ಧವಾಗಿ ಪ್ರಕರಣವನ್ನು ದಾಖಲಿಸದೆ, ಬೇಜವಾಬ್ದಾರಿತನದಿಂದ ಕರ್ತವ್ಯಲೋಪ 

ಎಸಗಿರುತ್ತೀರಿ ಎಂಬುದಾಗಿದೆ. 
iii. ದಿನಾಂಕ: 01 -7 - 2007 ರಂದು ಶ್ರೀಮತಿ ಹೆಚ್ . ವಿ . ನಾಗರತ್ನಮ್ಮ ಕೋಂ ಶ್ರೀ ಕೆ. ಕೃಷ್ಣಾಚಾರ್ ರವರು ನಂದಿನಿ 

ಪೊಲೀಸ್ ಠಾಣೆಗೆ ಹೋಗಿ ಆ ದಿನ ಠಾಣಾಧಿಕಾರಿಯಾಗಿದ್ದ ಶ್ರೀ ಶಿವಣ್ಣ, ಎ. ಎಸ್. ಐ. ರವರಿಗೆ ನಡೆದ ಕೃತ್ಯದ ಬಗ್ಗೆ 
ದೂರು ನೀಡಿರುತ್ತಾರೆ. ಎ.ಎಸ್.ಐ . ರವರು ಠಾಣಾ ಪ್ರಭಾರದಲ್ಲಿರುವ ನಿಮ್ಮ ಗಮನಕ್ಕೆ ತಕ್ಷಣ ಈ 
ವಿಚಾರವನ್ನು ತಂದಿರುತ್ತಾರೆ ಆದರೂ ಸಹ ನೀವು ಸದರಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸದೆ ಕಾನೂನು 
ರೀತ್ಯಾ ಸಂಜ್ಞೆಯ ಅಪರಾಧದಡಿಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳದೆ ಹಾಗೂ ನಿಮ್ಮ ಅಧೀನ ಅಧಿಕಾರಿಯಾದ ಶ್ರೀ 
ಶಿವಣ್ಣ , ಎ .ಎಸ್. ಐ . ರವರಿಗೆ ಸೂಕ್ತ ಆದೇಶವನ್ನು ನೀಡಿರುವುದಿಲ್ಲ ಹಾಗೂ ಮಲ್ಲೇಶ್ವರಂ ಎ . ಸಿ. ಪಿ . ರವರು ಕ್ರಮ 
ತೆಗೆದುಕೊಳ್ಳುವ ಬಗ್ಗೆ ಆದೇಶ ನೀಡಿದ್ದರೂ ಸಹ ನೀವು ಅದಕ್ಕೆ ಸ್ಪಂದಿಸಿರುವುದಿಲ್ಲ. ಆದ್ದರಿಂದ ನೀವು ನಿಮ್ಮ ಅಧೀನ 
ಅಧಿಕಾರಿಗೆ ಆದೇಶ ಕೊಡುವುದನ್ನು ಮಾಡಿರುವುದಿಲ್ಲ ಹಾಗೂ ಎ.ಸಿ. ಪಿ. ರವರು ಕೊಟ್ಟ ಆದೇಶದಂತೆಯೂ ನಡೆದು 
ಕೊಂಡಿರುವುದಿಲ್ಲ. ನೀವು ಅಧೀನ ಅಧಿಕಾರಿಗಳಿಗೆ ಆದೇಶ ಕೊಡುವ ಜವಾಬ್ದಾರಿಯುತ ಅಧಿಕಾರಿಯಾಗಿದ್ದು , 
ಆದೇಶ ನೀಡದೆ ಬೇಜವಾಬ್ದಾರಿತನದಿಂದ ವರ್ತಿಸಿ, ಕರ್ತವ್ಯ ನಿರ್ಲಕ್ಷತೆ ತೋರಿರುತ್ತೀರಿ. ಅದೇ ರೀತಿ ಉನ್ನತ 
ಅಧಿಕಾರಿಯ ಆದೇಶಗಳನ್ನು ಪಾಲನೆ ಮಾಡಬೇಕಾದ ನೀವು ಅದನ್ನು ಮಾಡದೆ ಬೇಜವಾಬ್ದಾರಿತನದಿಂದ ಅವರ 

ಆದೇಶಗಳನ್ನು ಉಲ್ಲಂಘನೆ ಮಾಡಿ ಉದಾಸೀನತೆ ತೋರಿರುತ್ತೀರಿ. ” 
- ಮೇಲಿನ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ ಆಧಾರದ 
ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು, ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 


೧೩೨೫ 


ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ:(1) ರಲ್ಲಿ ಓದಲಾದ ದಿನಾಂಕ: 07 - 12 - 2012ರ ಆದೇಶದಲ್ಲಿ ಅರ್ಜಿದಾರರು ಹೊಂದಿರುವ ಹುದ್ದೆಯ ಕಾಲಿಕ 
ವೇತನ ಶ್ರೇಣಿಯಲ್ಲಿ ಒಂದು ಹಂತಕ್ಕೆ 6 ( ಆರು) ತಿಂಗಳ ವರೆಗೆ ಕೆಳಗಿಳಿಸಲಾಗಿದೆ. ದಂಡನೆಯ ಅವಧಿಯಲ್ಲಿ ಇವರುಗಳು ಯಾವುದೇ ವಾರ್ಷಿಕ ವೇತನ 
ಬಡ್ತಿಗಳಾಗಲಿ ಅಥವಾ ಪದೋನ್ನತಿಯಾಗಲಿ ಪಡೆಯಲು ಅರ್ಹರಿರುವುದಿಲ್ಲ. ದಂಡನಾವಧಿಯಾದ ಆರು ತಿಂಗಳು ಪೂರ್ಣಗೊಂಡ ನಂತರ ಇವರ 
ವೇತನವನ್ನು ಇವರು ದಂಡನಾವಧಿಯ ಪೂರ್ವದಲ್ಲಿ ಪಡೆಯುತ್ತಿದ್ದ ಮೂಲ ವೇತನ ಹಾಗೂ ಅರ್ಹ ವಾರ್ಷಿಕ/ ಸ್ಥಗಿತ ವೇತನ ಬಡ್ತಿಗಳನ್ನು ಸೇರಿಸಿ, 
ಕಾಲ್ಪನಿಕವಾಗಿ ಮರುನಿಗದಿಗೊಳಿಸುವುದು. ಈ ದಂಡನೆಯು ದಿ: 01 - 01 - 2013 ರಿಂದ ಜಾರಿಗೆ ಬರುತ್ತದೆ ಎಂದು ಆದೇಶಿಸಲಾಗಿದೆ. 

ಈ ಆದೇಶದ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಮೇಲ್ಮನವಿ ಅರ್ಜಿಯಲ್ಲಿನ ವಾದಾಂಶಗಳನ್ನು 
ಇಲಾಖಾ ವಿಚಾರಣೆ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ . ಸದರಿ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ ಹೊಸ 
ಅಂಶಗಳು ಇರುವುದಿಲ್ಲ . ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಕರ್ತವ್ಯದಲ್ಲಿ ದುರ್ನಡತೆ, ಬೇಜವಾಬ್ದಾರಿತನ ಹಾಗೂ ಘೋರ 
ನಿರ್ಲಕ್ಷತನ, ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ 
ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಇ 14 ಪೊಸಿಅ 2013 ಬೆಂಗಳೂರು, ದಿನಾಂಕ: 17 - 6 -2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಹೆಚ್. ಟಿ . ಜಯರಾಮಯ್ಯ , ಪಿ . ಐ ., ಡಿ. ಸಿ.ಆರ್. ಬಿ., ಚಾಮರಾಜನಗರ ಜಿಲ್ಲೆ, ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ 
ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

* ಟಿ.ಎನ್ . ರವಿಪ್ರಕಾಶ್ 
PR .700 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC. 30 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು) 

ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಎಸ್.ಎಮ್. ಬೆಂಕಿ, ಪಿ. ಎಸ್. ಐ ., ಜೀವರ್ಗಿ ಪೊಲೀಸ್ ಠಾಣೆ, ಇವರ ಪರಿಷ್ಕರಣ ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 
ಓದಲಾಗಿದೆ: 1) ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಅಧೀಕ್ಷಕರು, ಗದಗ ಜಿಲ್ಲೆ ಗದಗ, ಇವರ ಆದೇಶ ಸಂಖ್ಯೆ: ಇವಿ/ನಿಯಮ - / 14/2012 

( ಆ. ಪು . ಸಂಖ್ಯೆ: 905/ 2012 ) ದಿನಾಂಕ : 18 .09.2012 
2) ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, ಉತ್ತರ ವಲಯ , ಬೆಳಗಾವಿ, ಇವರ ಆದೇಶ ಸಂಖ್ಯೆ: 

ಅಪೀಲು/ 12/ಉವ/2012 ದಿನಾಂಕ: 01 - 11 - 2012 

ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 15 - 01 - 2013 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: ಅಪೀಲು( 2)75/2012 -13 

ದಿನಾಂಕ : 28 - 3 - 2013 
ಪ್ರಸ್ತಾವನೆ : 

ಶ್ರೀ ಎಸ್.ಎಮ್. ಬೆಂಕಿ, ಪಿ .ಎಸ್ . ಐ., ಜೀವರ್ಗಿ ಪೊಲೀಸ್ ಠಾಣೆ, ಇವರು ಈ ಹಿಂದೆ ರೋಣ ಪೊಲೀಸ್ ಠಾಣೆ, ಗದಗ ಜಿಲ್ಲೆಯಲ್ಲಿ, ಇಲ್ಲಿ 
ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ಘೋರ 
ಕಾರಣದ ಮೇಲೆ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 7ರಡಿ ಈ ಕೆಳಕಂಡ ದೋಷಾರೋಪಣೆಯನ್ನು 
ಹೊರಿಸಲಾಗಿದೆ. 
ದೋಷಾರೋಪಣೆ: 

“ಪ್ರಸ್ತುತ ಸಾಲಿನಲ್ಲಿ ರೋಣ ಠಾಣೆಯ ಸರಹದ್ದಿನಲ್ಲಿ 05 ಮರಣಾಂತಿಕ ರಸ್ತೆ ಅಪಘಾತ ಹಾಗೂ 10 ಮರಣಾಂತಿಕವಲ್ಲದ 
ರಸ್ತೆ ಅಪಘಾತಗಳು ಸಂಭವಿಸಿರುತ್ತವೆ ಮತ್ತು ದಿ : 11- 07 - 2012 ರಂದು ಬೆಳವಣಿಕಿ - ಮಲ್ಲಾಪೂರ ರಸ್ತೆಯಲ್ಲಿ ಕೆ.ಎಸ್. ಆರ್. ಟಿ . ಸಿ. 
ಬಸ್ ಮತ್ತು ಗೂಡ್ಸ್ ವಾಹನಕ್ಕೆ ಅಪಘಾತವಾದ ಪ್ರಕರಣದಲ್ಲಿ ಗೂಡ್ಸ್ ವಾಹನದಲ್ಲಿ ಪ್ರಯಾಣಿಸುತ್ತಿದ್ದ 07 ಜನರು ಸ್ಥಳದಲ್ಲಿಯೇ 
ಮೃತರಾಗಿದ್ದು ಮತ್ತು 08 ಜನ ಪ್ರಯಾಣಿಕರಿಗೆ ಸಾದಾ ಗಾಯಗಳಾಗಿದ್ದು ಈ ಬಗ್ಗೆ ರೋಣ ಠಾಣೆಯಲ್ಲಿ ಗುನ್ನಾ ಸಂ . 58/2012 
ಕಲಂ 279 , 337, 338, 304( ಎ) ಐಪಿಸಿ ಅಡಿಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ. ನೀವು ಒಬ್ಬ ಜವಾಬ್ದಾರಿಯುತ ಪೊಲೀಸ್ 
ಅಧಿಕಾರಿಯಾಗಿದ್ದು ನಿಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಖಾಸಗಿ ವಾಹನಗಳಾದ ಗೂಡ್ಡಗಾಡಿ, ಟಂಟಂ ಗಾಡಿ. ಕೂಜರ್ & 
ಟೆಂಪೊಗಳಲ್ಲಿ ಮಿತಿಗಿಂತ ಹೆಚ್ಚಿನ ಸಂಖ್ಯೆಯ ಪ್ರಯಾಣಿಕರನ್ನು ಕರೆದೊಯ್ಯುವ, ವಾಹನದ ಮೇಲ್ಪಾವಣಿ & ಫುಟ್ ಬೋರ್ಡ್ 
ಪ್ರಯಾಣಿಕರನ್ನು ಕರೆದೊಯ್ಯುವ ವಾಹನಗಳಿಗೆ ಎಂ . ವಿ. ಆ್ಯಕ್ಸ್ ಅಡಿಯಲ್ಲಿ ಕೇವಲ ದಂಡವನ್ನು ಮಾತ್ರ ವಿಧಿಸಿರುತ್ತೀರಿ. 
ಅಪಘಾತಗಳನ್ನು ತಡೆಗಟ್ಟುವ ಬಗ್ಗೆ ಯಾವುದೇ ಕ್ರಮಗಳನ್ನು ಜರುಗಿಸಿರುವುದಿಲ್ಲ. ಪ್ರತಿ ತಿಂಗಳು ಈ ಕಛೇರಿಯಲ್ಲಿ ಜರುಗುವ 
ಅಪರಾಧ ಸಭೆಗಳಲ್ಲಿ ಎಂ . ವಿ . ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಿ ಅಪಘಾತ ಪ್ರಕರಣಗಳನ್ನು ನಿಯಂತ್ರಿಸುವ ಬಗ್ಗೆ 
ಸಾಕಷ್ಟು ಸೂಚನೆಗಳನ್ನು ನೀಡಲಾಗಿದೆ & ಈ ಕಛೇರಿಯಿಂದ ಜ್ಞಾಪನ /ಸುತ್ತೋಲೆಗಳ ಮೂಲಕ ಸೂಚಿಸಿದರೂ ಕೂಡಾ ನಿಮ್ಮ 
ಠಾಣಾ ವ್ಯಾಪ್ತಿಯಲ್ಲಿ ಅಪಘಾತಗಳು ಸಂಭವಿಸದಂತೆ ತಡೆಯುವಲ್ಲಿ ವಿಫಲರಾಗಿದ್ದರಿಂದ ನಿಮ್ಮ ಠಾಣಾ ವ್ಯಾಪ್ತಿಯಲ್ಲಿ 
ಅಪಘಾತಗಳು ಸಂಭವಿಸಲು ಹಾಗೂ ದಿ: 11 - 07 - 2012 ರಂದು ಗಂಭೀರ ರಸ್ತೆ ಅಪಘಾತ ಕಾರಣಭೂತರಾಗಿರುತ್ತೀರಿ. ಈ 


೧೩೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 

ಭಾಗ ೧ 
ರೀತಿಯಾಗಿ ನೀವು ನಿಮ್ಮ ಕರ್ತವ್ಯದಲ್ಲಿ ಘೋರ ನಿರ್ಲಕ್ಷತನ, ಬೇಜವಾಬ್ದಾರಿತನ ಪ್ರದರ್ಶಿಸಿ ಮೇಲಾಧಿಕಾರಿಗಳ ಆದೇಶ 

ಉಲ್ಲಂಘನೆ ಮಾಡಿ ಕರ್ತವ್ಯಚ್ಯುತಿಗೈದ ಅಪರಾಧ.” 

ಮೇಲಿನ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಅಧೀಕ್ಷಕರು, ಗದಗ 
ಜಿಲ್ಲೆ ಗದಗ, ಇವರು ಮೇಲೆ ಕ್ರಮ ಸಂಖ್ಯೆ :(1) ರಲ್ಲಿ ಓದಲಾದ ದಿನಾಂಕ: 18.09 .2012ರ ಆದೇಶದಲ್ಲಿ ಅರ್ಜಿದಾರರ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು 
ಮುಂದಿನ ವಾರ್ಷಿಕ ವೇತನ ಬಡ್ತಿಗಳ ಮೇಲೆ ಧಕ್ಕೆಯಾಗದಂತೆ ಒಂದು ( 01 ) ತಿಂಗಳ ಕಾಲ ಮುಂದೂಡಿ ಆದೇಶಿಸಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, 
ಉತ್ತರ ವಲಯ , ಬೆಳಗಾವಿ, ಇವರು ಮೇಲೆ ಕ್ರಮ ಸಂಖ್ಯೆ : (2) ರಲ್ಲಿ ಓದಲಾದ ದಿನಾಂಕ: 01- 11 - 2012ರ ಆದೇಶದಲ್ಲಿ ಮೇಲ್ಮನವಿಯನ್ನು ತಿರಸ್ಕರಿಸಿದ್ದಾರೆ. 

- ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ 
ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ . ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು , ಕರ್ತವ್ಯದಲ್ಲಿ ಘೋರ ನಿರ್ಲಕ್ಷತನ, 
ಬೇಜವಾಬ್ದಾರಿತನ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ 
ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 11 ಪೊಸಿಅ 2013 ಬೆಂಗಳೂರು, ದಿನಾಂಕ: 14 - 6 - 2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎಸ್.ಎಮ್. ಬೆಂಕಿ, ಪಿ.ಎಸ್. ಐ., ಜೀವರ್ಗಿ ಪೊಲೀಸ್ ಠಾಣೆ, ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ 
ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎನ್ . ರವಿಪ್ರಕಾಶ್ 
PR. 701 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC . 30 

ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು ) 

ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಉಮಾಪತಿ, ಪಿ.ಎಸ್. ಐ., ಶಿಕಾರಿಪುರ ( ಗ್ರಾ ) ಪೊಲೀಸ್ ಠಾಣೆ, ಶಿವಮೊಗ್ಗ, ಪರಿಷ್ಕರಣ ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 
ಓದಲಾಗಿದೆ: 1) ಶಿಸ್ತು ಪ್ರಾಧಿಕಾರ ಹಾಗೂ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ರಾಜ್ಯ ಗುಪ್ತವಾರ್ತೆ , ಇವರ ಆದೇಶ ಸಂಖ್ಯೆ: 

ಎಸ್‌ಬಿಎ / ಸಿಬ್ಬಂದಿ - 3/ ಶಿಕ್ಷೆ - 21 /2011- 12 ( ಓ. ಬಿ . ಸಂಖ್ಯೆ: 43 /2012 -13) ದಿನಾಂಕ: 29 - 5 - 2012 
2) ಮೇಲ್ಮನವಿ ಪ್ರಾಧಿಕಾರ ಹಾಗೂ ಇನ್ಸ್‌ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ರಾಜ್ಯ ಗುಪ್ತವಾರ್ತೆ , ಬೆಂಗಳೂರು, ಇವರ ಆದೇಶ 

ಸಂಖ್ಯೆ : ಎಸ್‌ಬಿಎ/ ಸಿಬ್ಬಂದಿ -3/ಶಿಕ್ಷೆ - 21 / 2011 - 12 ( ಓ.ಬಿ. ಸಂಖ್ಯೆ: 141/2012 -13) ದಿನಾಂಕ: 24 -8- 2012 
3) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 24 -9 -2012 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ : ಅಪೀಲು(2)51/2012 -13 

ದಿನಾಂಕ: 11 - 02 - 2013 ಮತ್ತು 19 - 4 - 2013 


ಪ್ರಸ್ತಾವನೆ: 
- ಶ್ರೀ ಉಮಾಪತಿ, ಪಿ.ಎಸ್. ಐ., ಶಿಕಾರಿಪುರ ( ಗ್ರಾ ) ಪೋಲೀಸ್ ಠಾಣೆ, ಶಿವಮೊಗ್ಗ, ಇವರು ಮೂಡಬಿದ್ರೆ ಪೊಲೀಸ್ ಠಾಣೆಯಲ್ಲಿಯಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿದ್ದಾಗ (ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ನಿರ್ಲಕ್ಷತೆ ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿದ ಕಾರಣದ ಮೇಲೆ 
ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 7ರಡಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು 
ಹೊರಿಸಲಾಗಿದೆ. 
ದೋಷಾರೋಪಣೆ: 


“ಶ್ರೀ ಉಮಾಪತಿ, ಪಿ .ಎಸ್. ಐ., ರಾಜ್ಯ ಗುಪ್ತವಾರ್ತೆ , ಶಿವಮೊಗ್ಗ, ಈ ಹಿಂದೆ ಪಿ.ಎಸ್. ಐ ., ಮೂಡಬಿದ್ರೆ ಪೊಲೀಸ್ 
ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಮೊಕದ್ದಮೆ ಸಂಖ್ಯೆ:10/08 ಕಲಂ 279, 338, ಐಪಿಸಿ ಪ್ರಕರಣಕ್ಕೆ 
ಸಂಬಂಧಿಸಿದಂತೆ, ಅಪಘಾತ ಮಾಡಿದ ವಾಹನ ಸಂಖ್ಯೆ: ಕೆ. ಎ.19 ಆರ್.9313ರ ಬದಲಾಗಿ ವಾಹನ ಸಂಖ್ಯೆ : ಕೆಎ 19 ವಿ 
7812 ಅನ್ನು ದಾಖಲಿಸಿದ್ದು, ನಂತರ ಪಿಶ್ಯಾದುದಾರರ ಹೇಳಿಕೆಯ ಮೇರೆಗೆ ವಾಹನ ಸಂಖ್ಯೆಯನ್ನು ಬದಲಾಯಿಸಿ, 
ಆರೋಪಣ ಪತ್ರವನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು, ವಾಹನದಲ್ಲಿ ವಾಹನ ಸವಾರ ( ಆರೋಪಿ) ರವರಿಗೆ 
ರೂ .2000/- ದಂಡ ವಿಧಿಸಿದ್ದು , ಪ್ರಕರಣ ವಿಚಾರಣೆಯಲ್ಲಿ ಮುಕ್ತಾಯಗೊಂಡಿರುತ್ತದೆ. ಆದರೆ ತಕರಾರು ವಾಹನ ಕೆಎ 
09 ವಿ 7812 ಅಲ್ಲಿಗೆ ( ಘಟನೆ ನಡೆದ ಸ್ಥಳಕ್ಕೆ) ಹೇಗೆ ಬಂತು ? ಎಂಬ ಬಗ್ಗೆ ಯಾವುದೇ ಮಾಹಿತಿ ಸಂಗ್ರಹಿಸದೆ ತನಿಖಾ 
ಕಾರ್ಯದಲ್ಲಿ ತೀವ್ರ ನಿರ್ಲಕ್ಷತೆ ವಹಿಸಿ ವಿಮಾ ಇಲಾಖೆಯವರು ನಿಮ್ಮ ತನಿಖೆಯ ಕುರಿತು ಸಂಶಯ ಪಡಲು 
ಕಾರಣಕರ್ತರಾಗಿರುತ್ತೀರಿ ಹಾಗೂ ನಿಮ್ಮ ಕರ್ತವ್ಯದಲ್ಲಿ ನಿರ್ಲಕ್ಷತೆ ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿರುತ್ತೀರಿ 
ಎಂಬುದು ನಿಮ್ಮ ಮೇಲಿನ ಆರೋಪವಾಗಿರುತ್ತದೆ. ” 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨ , ೨೦೧೩ 


೧೩೨೭ 


ಮೇಲಿನ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ 
ಆಫ್ ಪೊಲೀಸ್, ರಾಜ್ಯ ಗುಪ್ತವಾರ್ತೆ , ಇವರು ಮೇಲೆ ಕ್ರಮ ಸಂಖ್ಯೆ:(1) ರಲ್ಲಿ ಓದಲಾದ ದಿನಾಂಕ: 29 - 5 -2012ರ ಆದೇಶದಲ್ಲಿ ಅರ್ಜಿದಾರರ ಒಂದು 
ವಾರ್ಷಿಕ ವೇತನ ಬಡ್ತಿಯನ್ನು ಮುಂದಿನ ವಾರ್ಷಿಕ ವೇತನ ಬಡ್ತಿಗಳಿಗೆ ಧಕ್ಕೆಯಾಗದಂತೆ ಮುಂದೂಡಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಇನ್ಸ್‌ಪೆಕ್ಟರ್ ಜನರಲ್ ಆಫ್ 
ಪೊಲೀಸ್, ರಾಜ್ಯ ಗುಪ್ತವಾರ್ತೆ, ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ: (2) ರಲ್ಲಿ ಓದಲಾದ ದಿನಾಂಕ: 24 - 8- 2012ರ ಆದೇಶದಲ್ಲಿ ಮೇಲ್ಮನವಿಯನ್ನು 
ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ . ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ 

ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು , ಕರ್ತವ್ಯದಲ್ಲಿ ನಿರ್ಲಕ್ಷತೆ ಹಾಗೂ 
ಬೇಜವಾಬ್ದಾರಿತನ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ 
ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 123 ಪೊಸಿಅ 2012 ಬೆಂಗಳೂರು, ದಿನಾಂಕ: 24 - 6 - 2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಉಮಾಪತಿ, ಪಿ.ಎಸ್.ಐ., ಶಿಕಾರಿಪುರ ( ಗ್ರಾ) ಪೊಲೀಸ್ ಠಾಣೆ, ಶಿವಮೊಗ್ಗ, ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ 
ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್. ರವಿಪ್ರಕಾಶ್ 
PR .737 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC . 30 

ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು) 

ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಹೆಚ್ . ವಿಶ್ವನಾಥ್, ಹೆಚ್ . ಸಿ. ಚಾಲಕ, ರಾಜ್ಯ ಗುಪ್ತವಾರ್ತೆ , ಬೆಂಗಳೂರು, ಇವರ ಪರಿಷ್ಕರಣ ಮೇಲ್ಮನವಿಯ 

ಬಗ್ಗೆ ಅಂತಿಮ ಆದೇಶ. 
ಓದಲಾಗಿದೆ: 1) ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಅಧೀಕ್ಷಕರು, ರಾಜ್ಯ ಗುಪ್ತವಾರ್ತೆ , ಬೆಂಗಳೂರು, ಇವರ ಆದೇಶ 

ಸಂಖ್ಯೆ : ಎಸ್‌ಬಿಎ/ ಸಿಬ್ಬಂದಿ - 3/ ಶಿಕ್ಷೆ - 125 /2011- 12 ( ಓ . ಬಿ . ಸಂಖ್ಯೆ: 39 /2012 - 13) ದಿನಾಂಕ: 26 -5 - 2012 
ಮೇಲ್ಮನವಿ ಪ್ರಾಧಿಕಾರ ಹಾಗೂ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ರಾಜ್ಯ ಗುಪ್ತವಾರ್ತೆ, 
ಬೆಂಗಳೂರು, ಇವರ ಆದೇಶ ಸಂಖ್ಯೆ : ಎಸ್‌ಬಿಎ/ಸಿಬ್ಬಂದಿ- 3 / ಶಿಕ್ಷೆ - 125 /2011 - 12 ( ಓ . ಬಿ . ಸಂಖ್ಯೆ : 
120 /2012 - 13 ) ದಿನಾಂಕ: 09 -8 -2012 

ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 04 -10 - 2012 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ : 

ಅಪೀಲು( 2 )43/2012 - 13 ದಿನಾಂಕ : 31 - 01 - 2013 ಮತ್ತು 10 - 4 - 2013 
ಪ್ರಸ್ತಾವನೆ: 

ಶ್ರೀ ಹೆಚ್ . ವಿಶ್ವನಾಥ್ , ಹೆಚ್. ಸಿ . ಚಾಲಕ, ರಾಜ್ಯ ಗುಪ್ತವಾರ್ತೆ , ಬೆಂಗಳೂರು, ಇವರು ವಿ . ಐ. ಪಿ . ಶಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ( ಇನ್ನು 
ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ಅಶಿಸ್ತು ಹಾಗೂ ನಿರ್ಲಕ್ಷತೆ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ 
ಪೊಲೀಸ್‌ (ಶಿಸ್ತು ನಡವಳಿ ) ನಿಯಮಗಳು 1965ರ ನಿಯಮ 7ರಡಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ . 
ದೋಷಾರೋಪಣೆ: 

“ ಶ್ರೀ ಹೆಚ್. ವಿಶ್ವನಾಥ್, ಹೆಚ್. ಸಿ. ಚಾಲಕ, ರಾಜ್ಯ ಗುಪ್ತವಾರ್ತೆ, ಬೆಂಗಳೂರು, ಆದ ನೀವು ವಿ . ಐ . ಪಿ. 
ಶಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಶ್ರೀ ಎಂ . ಪಾಪಣ್ಣ, ಪಿ . ಐ ., ಮಾನ್ಯ ಮುಖ್ಯಮಂತ್ರಿಗಳ ಭದ್ರತಾ ಶಾಖೆ 
ರವರನ್ನು ದಿ : 18 - 3 -2012 ರಂದು “1 ಬಿ ” ಪಾಳಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಭದ್ರತಾ ಕರ್ತವ್ಯಕ್ಕಾಗಿ 
ಮಧ್ಯಾಹ್ನ 2.00 ಗಂಟೆಯಿಂದ ರಾತ್ರಿ 9.00 ಗಂಟೆಯವರೆಗೆ ನಿಯೋಜಿಸಲಾಗಿದ್ದು , ಅವರನ್ನು ಕಛೇರಿಗೆ 
ಕರೆತರಲು ಬೆಳಿಗ್ಗೆ 11.00 ಗಂಟೆಗೆ ಕಛೇರಿ ಕರ್ತವ್ಯದಲ್ಲಿದ್ದ ಶ್ರೀ ಶಾಂತರಾಜು ರವರಿಗೆ ಕರೆಮಾಡಿ 
ತಿಳಿಸಲಾಗಿತ್ತು. ಅದರಂತೆ ನೀವು ಕಛೇರಿಗೆ ಕರೆದುಕೊಂಡು ಬರಲು ತಿಳಿಸಿದಾಗ, ನೀವು ನಿರಾಕರಿಸಿರುತ್ತೀರಿ. 
ಸದರಿ ವಿಷಯವನ್ನು ಪಿ. ಐ. ರವರಿಗೆ ತಿಳಿಸಲಾಗಿರುತ್ತದೆ. ನಂತರ ಪಿ.ಐ . ರವರೇ ಸ್ವತಃ ಫೋನಿನಲ್ಲಿ ತಮ್ಮನ್ನು 
ಕರೆದುಕೊಂಡು ಹೋಗಲು ತಿಳಿಸಿದಾಗ ನೀವು “ ನಾನು ನಿಮ್ಮಲ್ಲಿಗೆ ಬರುವುದಿಲ್ಲ , ನಿಮಗೋಸ್ಕರ ನಾನು 
ಮನೆಯನ್ನು ಬೇಗ ಬಿಡಲಾಗುವುದಿಲ್ಲ. ನೀವೇನು ಐ.ಪಿ.ಎಸ್. ಅಧಿಕಾರಿಯೇ ಮನೆಯ ಹತ್ತಿರ ಬಂದು 
ಕರೆದುಕೊಂಡು ಬರಲು ” ಎಂದು ಉದ್ಧಟತನದಿಂದ ಮಾತನಾಡಿ, ಗೌರವವನ್ನು ನೀಡದೆ, ಕರ್ತವ್ಯದಲ್ಲಿ ಅಶಿಸ್ತು 
ನಿರ್ಲಕ್ಷತೆಯನ್ನು ಪ್ರದರ್ಶಿಸಿರುತ್ತೀರಿ. ” 


೧೩. ೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 


ಭಾಗ ೧ 


ಮೇಲಿನ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಅಧೀಕ್ಷಕರು, ರಾಜ್ಯ 
ಗುಪ್ತವಾರ್ತೆ, ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ:(1) ರಲ್ಲಿ ಓದಲಾದ ದಿನಾಂಕ : 26 - 5 - 2012ರ ಆದೇಶದಲ್ಲಿ ಅರ್ಜಿದಾರರ ಒಂದು ವಾರ್ಷಿಕ 
ವೇತನ ಬಡ್ತಿಯನ್ನು ಮುಂದಿನ ವಾರ್ಷಿಕ ವೇತನ ಬಡ್ತಿಗಳಿಗೆ ಧಕ್ಕೆಯಾಗದಂತೆ ಮುಂದೂಡಲಾಗಿದೆ ಹಾಗೂ ಇನ್ನು ಮುಂದೆ ಈ ರೀತಿಯ ಅಶಿಸ್ತನ್ನು 
ಪ್ರದರ್ಶಿಸಿದಲ್ಲಿ, ರಾಜ್ಯ ಗುಪ್ತವಾರ್ತೆಯ ಕರ್ತವ್ಯದಿಂದ ಬಿಡುಗಡೆಗೊಳಿಸಿ, ಮಾತೃಘಟಕಕ್ಕೆ ಹಿಂದಿರುಗಿಸಲಾಗುವುದೆಂದು ಎಚ್ಚರಿಕೆ ನೀಡಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ 
ಆಫ್ ಪೋಲೀಸ್, ರಾಜ್ಯ ಗುಪ್ತವಾರ್ತೆ , ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ : ( 2 ) ರಲ್ಲಿ ಓದಲಾದ ದಿನಾಂಕ: 09 - 8 - 2012ರ ಆದೇಶದಲ್ಲಿ 
ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ 
ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಕರ್ತವ್ಯದಲ್ಲಿ ಅಶಿಸ್ತು ಹಾಗೂ ನಿರ್ಲಕ್ಷತೆ 
ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು 
ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 104 ಪೊಸಿಅ 2012 ಬೆಂಗಳೂರು, ದಿನಾಂಕ: 24 - 6 - 2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಹೆಚ್ . ವಿಶ್ವನಾಥ್, ಹೆಚ್ . ಸಿ., ಚಾಲಕ, ರಾಜ್ಯ ಗುಪ್ತವಾರ್ತೆ , ಬೆಂಗಳೂರು, ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ 
ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಟಿ.ಎನ್ . ರವಿಪ್ರಕಾಶ್ 
PR. 738 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC .30 

ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು ) 

ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಎಂ . ಎಸ್ . ಮಾವರಕರ, ಸಿ . ಪಿ . ಸಿ - 64 , ಖಡೇಬಜಾರ ಪೊಲೀಸ್ ಠಾಣೆ, ಇವರ ಪರಿಷ್ಕರಣ ಮೇಲ್ಮನವಿಯ ಬಗ್ಗೆ ಅಂತಿಮ 

ಆದೇಶ. 


ಓದಲಾಗಿದೆ: 1) ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು , ಬೆಳಗಾವಿ, ಇವರ ಆದೇಶ ಸಂಖ್ಯೆ: ಪಿಯುಎನ್ /34 / 998 

[ ಆ. ಪು . ಸಂಖ್ಯೆ : 928/ 99 ] ದಿನಾಂಕ: 31 - 7 -1999 
ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, ಉತ್ತರ ವಲಯ , ಬೆಳಗಾಂ , ಇವರ ಆದೇಶ ಸಂಖ್ಯೆ: 

ಅಪೀಲು/99 /ಉವ/2010 - 11 ದಿನಾಂಕ: 09 - 12 - 2011 
3) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 24 - 01 - 2012 

ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು , ಬೆಂಗಳೂರು, ಇವರ ಪತ್ರ ಸಂಖ್ಯೆ : ಅಪೀಲು( 2) 67 /2011 -12 

ದಿನಾಂಕ: 31- 7 - 2012 ಮತ್ತು 21 - 01- 2013 
ಪ್ರಸ್ತಾವನೆ : 

ಶ್ರೀ ಎಂ . ಎಸ್. ಮಾವರಕರ , ಇವರು ಬೆಳಗಾವಿಯ ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಸಿ. ಪಿ. ಸಿ. ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ( ಇನ್ನು 
ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ಘೋರ ದುರ್ನಡತೆ ಪ್ರದರ್ಶಿಸಿದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ) 
ನಿಯಮಗಳು 1965ರ ನಿಯಮ 6 ಮತ್ತು 8 ರೊಂದಿಗೆ ಜಂಟಿ ಇಲಾಖಾ ಇಲಾಖಾ ವಿಚಾರಣೆಗೆ ಆದೇಶಿಸಿ , ಈ ಕೆಳಕಂಡಂತೆ ದೋಷಾರೋಪಣೆಯನ್ನು 
ಹೊರಿಸಲಾಗಿದೆ. 
ದೋಷಾರೋಪಣೆ: 

“ ನೀವು ಸಿಪಿಸಿ ಬ . ನಂ . 64, ಎಮ್.ಎಸ್. ಮಾವರಕರ ಮತ್ತು ಸಿಪಿಸಿ ಬ . ನಂ . 1438 ಎಮ್.ಎಜ್ . ವರ್ಗಗೋಳ 
ನೇಮನೂಕ ಯ .ಮರ್ಡಿ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಾಗ ದಿ: 23 - 4 - 98 ರಂದು ನಿಮಗೆ 
ನೀಡಲಾದ ಕರ್ತವ್ಯಕ್ಕೆ ಗೈರಹಾಜರ ಉಳಿದು ಆ ದಿನ 0500 ಗಂಟೆಗೆ ಚಿಕಾಲಗುಡ್ಡದ ಹತ್ತಿರ ಇರುವ ಢಾಬಾದ ಹತ್ತಿರ 
ತಾನಾಜಿ ಜೈಸಿಂಗ್ ಶಿಂದೆ ಸಾ :ಉಮ್ರಜ ಹಾಗೂ ಅವನ ಜೊತೆಗೆ ಇದ್ದ ಅವನ ಗೆಳೆಯನಾದ ವಿದ್ಧಲ ನಾರಾಯಣ 
ತುಕ್ಕಾನಾಡೆ ಸಾ : ಉಮರಜ ರವರಿಗೆ ವಿನಾಕಾರಣ ನಿಲ್ಲಿಸಿ ಅವರಿಗೆ ಹೊಡಿಬಡಿ ಮಾಡಿ ಗಾಯಗೊಳಿಸಿ ಅವರಿಗೆ 
300 - 00 ರೂ . ಕೊಟ್ಟರೆ ಬಿಡುತ್ತೇವೆ ಎಂದು ಒತ್ತಾಯಪಡಿಸಿ ನೀವುಗಳು ನಿಮ್ಮ ಕರ್ತವ್ಯದಲ್ಲಿ ಘೋರ ದುರ್ನಡತೆ ಮತ್ತು 

ವಿಮುಖತೆ ಪ್ರದರ್ಶಿಸುವಿರಿ. ” 

ಮೇಲಿನ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ ಆಧಾರದ 
ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು, ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು, ಬೆಳಗಾವಿ , ಇವರು ಮೇಲೆ ಕ್ರಮ 
ಸಂಖ್ಯೆ:(1) ರಲ್ಲಿ ಓದಲಾದ ದಿನಾಂಕ: 31 - 7 - 1999ರ ಆದೇಶದಲ್ಲಿ ಅರ್ಜಿದಾರರ ವಾರ್ಷಿಕ ವೇತನ ಬಡ್ತಿಯ ಒಂದು ಹಂತವನ್ನು ಮುಂದಿನ ವಾರ್ಷಿಕ 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 

೧೩೨೯ 
ವೇತನ ಬಡ್ತಿಗಳಿಗೆ ಬಾಧಕವಾಗುವಂತೆ ತಡೆಹಿಡಿಯಲಾಗಿದೆ. ಇವರು ಹೊಸದಾಗಿ ವೇತನ ಬಡ್ತಿಯನ್ನು ಗಳಿಸಬೇಕು, ದಿನಾಂಕ: 05 -5 -98 ರಿಂದ 
16 - 6 - 98ರ ವರೆಗಿನ ಅಮಾನತ್ತಿನ ಅವಧಿಯನ್ನು ಅಮಾನತ್ತೆಂದೆ ಪರಿಗಣಿಸಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, 
ಉತ್ತರ ವಲಯ, ಬೆಳಗಾಂ, ಇವರು ಮೇಲೆ ಕ್ರಮ ಸಂಖ್ಯೆ : ( 2)ರಲ್ಲಿ ಓದಲಾದ ದಿನಾಂಕ: 09 -12 - 2011ರ ಆದೇಶದಲ್ಲಿ ತಿರಸ್ಕರಿಸಲಾಗಿದೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ಇಲಾಖಾ ವಿಚಾರಣೆ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ 
ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ . ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು 

ತೆ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ 
ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 8 ಪೊಸಿಅ 2012 ಬೆಂಗಳೂರು, ದಿನಾಂಕ: 24 - 6 - 2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎಂ .ಎಸ್ . ಮಾವರಕರ , ಸಿ. ಪಿ . ಸಿ - 64 , ಖಡೇಬಜಾರ ಪೊಲೀಸ್ ಠಾಣೆ, ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ 
ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್. ರವಿಪ್ರಕಾಶ್ 
PR. 739 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC. 30 

ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು ) 
ಒಳಾಡಳಿತ ಸಚಿವಾಲಯ 


L 


ವಿಷಯ : ಶ್ರೀಮತಿ ರೇವತಿ ಕೋಂ ದಿವಂಗತ ರಾಜೇಂದ್ರ ಪ್ರಸಾದ್, ನಿವೃತ್ತ ಪಿ. ಸಿ - 297, 4ನೇ ಪಡೆ, ಕೆ. ಎಸ್ . ಆರ್. ಪಿ . 

ಬೆಂಗಳೂರು, ಇವರ ಪರಿಷ್ಕರಣ ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 
ಓದಲಾಗಿದೆ: 1) ಶಿಸ್ತು ಪ್ರಾಧಿಕಾರ ಹಾಗೂ ಡೆಪ್ಯೂಟಿ ಇನ್‌ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಕೆ.ಎಸ್. ಆರ್ .ಪಿ., ಬೆಂಗಳೂರು, 

ಇವರ ಆದೇಶ ಸಂಖ್ಯೆ: ಡಿಇ /20 /2010 - 11 ದಿನಾಂಕ: 21 - 9 - 2010 
ಮೇಲ್ಮನವಿ ಪ್ರಾಧಿಕಾರ ಹಾಗೂ ಇನ್ಸ್‌ಪೆಕ್ಟರ್ ಆಫ್ ಜನರಲ್ ಪೊಲೀಸ್, ಕೆ.ಎಸ್.ಆರ್. ಪಿ., ಬೆಂಗಳೂರು, 
ಇವರ ಆದೇಶ ಸಂಖ್ಯೆ: ಡಿಇ/20/2010 - 11 ದಿನಾಂಕ: 31 - 01 - 2011 

ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 25 - 02 - 2012 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 

ಅಪೀಲು( 2)12 /2012 - 13 ದಿನಾಂಕ: 26 - 9 - 2012 ಮತ್ತು 09 - 01 - 2013 
ಪ್ರಸ್ತಾವನೆ : 

ಶ್ರೀ ಬಿ. ರಾಜೇಂದ್ರ ಪ್ರಸಾದ, ಪೊಲೀಸ್ ಕಾನ್ಸ್‌ಟೇಬಲ್, ಇವರು 4ನೇ ಪಡೆ, ಕೆ.ಎಸ್.ಆರ್. ಪಿ. ಬೆಂಗಳೂರಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ 
( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರು ಹಾಜರಾಗಿ ಕರ್ತವ್ಯದಲ್ಲಿ ಬೇಜವಾಬ್ದಾರಿತನ, ಅಶಿಸ್ತು ಪ್ರದರ್ಶಿಸಿದ 
ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 6 ರಡಿ ಇಲಾಖಾ ವಿಚಾರಣೆಗೆ ಆದೇಶಿಸಿ 
ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ . 
ದೋಷಾರೋಪಣೆ: 

i. ಪೊಲೀಸ್ ಕಾನ್ಸ್‌ಟೇಬಲ್‌, ಸಂ : 297 ಶ್ರೀ ಬಿ. ರಾಜೇಂದ್ರ ಪ್ರಸಾದ್, ಬಿ ದಳ, 4ನೇ ಪಡೆಯಾದ ನೀವು ದಿನಾಂಕ: 

11 - 09 -2009 ರಿಂದ ಇದುವರೆವಿಗೂ ಕರ್ತವ್ಯಕ್ಕೆ ಗೈರುಹಾಜರಾಗಿರುತ್ತೀರಿ. ಈ ನಿಮ್ಮ ಗೈರುಹಾಜರಾತಿಯು 21 
ದಿವಸಗಳನ್ನು ಮೀರಿದ ಕಾರಣ ದಿನಾಂಕ: 26 - 10 - 2009 ರಂದು ಕೆಪಿಎಂ ನ ಆದೇಶ 525ರ ಪ್ರಕಾರ ನಿಮ್ಮನ್ನು 
ಹಂಗಾಮಿ ಕರ್ತವ್ಯ ಪರಿತ್ಯಾಜಕರೆಂದು ಪರಿಗಣಿಸಿ ಸೂಚನಾ ಪತ್ರವನ್ನು ಹೊರಡಿಸಲಾಯಿತು. ಈ ಸೂಚನಾ 
ಪತ್ರವನ್ನು ದಿನಾಂಕ: 27 -10 - 2009 ರಂದು ನೀವೇ ಸ್ವತ: ಸ್ವೀಕರಿಸಿ, ನಂತರ ದಿನಾಂಕ: 11 - 11 - 09 ರಂದು ಮಾನ್ಯ 
ಕಛೇರಿಗೆ ಹಾಜರಾಗಿ ಕರ್ತವ್ಯಕ್ಕೆ ತೆಗೆದುಕೊಳ್ಳುವುದಕ್ಕೆ ಅರ್ಜಿ ಸಲ್ಲಿಸಿದ ಮೇರೆಗೆ ಮಾನ್ಯ ಕಮಾಂಡೆಂಟ್ ರವರ 
ಮುಂದೆ ( ಆರ್ಡಲಿ ರೂಂ ) ಹಾಜರುಪಡಿಸಲಾಗಿದ್ದರೂ ಸಹ ಇದುವರೆವಿಗೂ ಕರ್ತವ್ಯಕ್ಕೆ ಹಾಜರಾಗಿರುವುದಿಲ್ಲ. 
ಇದುವರೆವಿಗೂ ನೀವು ಸಲ್ಲಿಸಿದ 09 ವರ್ಷಗಳ ಸೇವೆಯಲ್ಲಿ ಅನೇಕ ಬಾರಿ ಗೈರುಹಾಜರಾಗಿದ್ದು, ಪದೇ ಪದೇ 
ಗೈರು ಹಾಜರಾಗುವ ಪ್ರವೃತ್ತಿಯನ್ನು ಹೊಂದಿರುತ್ತೀರಿ. ಆ ಮೂಲಕ ನಿಮ್ಮ ಕರ್ತವ್ಯದಲ್ಲಿ ಬೇಜವಾಬ್ದಾರಿ , ಅಶಿಸ್ತು 

ಹಾಗೂ ಅದಕ್ಷತೆಯಂತಹ ಅಪರಾಧವನ್ನು ಪ್ರದರ್ಶಿಸಿರುತ್ತೀರಿ.” 
ಮೇಲಿನ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ , ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ ಆಧಾರದ 
ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು, ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, 
ಕೆ.ಎಸ್. ಆರ್. ಪಿ ., ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ:(1) ರಲ್ಲಿ ಓದಲಾದ ದಿನಾಂಕ: 21 - 09 - 2010ರ ಆದೇಶದಲ್ಲಿ ಅರ್ಜಿದಾರರರನ್ನು ಸೇವೆಯಿಂದ 


೧೩೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 

ಭಾಗ ೧ 
ಕಡ್ಡಾಯ ನಿವೃತ್ತಿಗೊಳಿಸಲಾಗಿದೆ ಅನಧೀಕೃತವಾಗಿ ಗೈರು ಹಾಜರಾದ ದಿನಾಂಕದಿಂದ ಈ ಆದೇಶವು ಜಾರಿಯಾಗುವ ದಿನಾಂಕದವರೆಗಿನ ಅವಧಿಯನ್ನು ಅವರ 
ಖಾತೆಯಲ್ಲಿ ಲಭ್ಯವಿರುವಷ್ಟು ರಜೆಯನ್ನು ಉಳಿದ ಅವಧಿಯನ್ನು ವೇತನ ರಹಿತ ರಜೆ ಎಂದು ಪರಿಗಣಿಸಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಇನ್ಸ್‌ಪೆಕ್ಟರ್ ಆಫ್ ಜನರಲ್ 
ಪೊಲೀಸ್, ಕೆ.ಎಸ್. ಆರ್. ಪಿ., ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ: ( 2) ರಲ್ಲಿ ಓದಲಾದ ದಿನಾಂಕ: 31- 01 - 2011ರ ಆದೇಶದಲ್ಲಿ ತಿರಸ್ಕರಿಸಲಾಗಿದೆ. 

ಆ. ಮೀ . ಅ. ರವರು ದಿನಾಂಕ: 10 -9 -2011 ರಂದು ನಿಧನ ಹೊಂದಿರುವುದರಿಂದ ಅವರ ಪತ್ನಿ ಶ್ರೀಮತಿ ರೇವತಿ, ಇವರು ಸರ್ಕಾರಕ್ಕೆ ಪರಿಷ್ಕರಣ 
ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. 

ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿನ ವಾದಾಂಶಗಳನ್ನು ಇಲಾಖಾ ವಿಚಾರಣೆ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ 
ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿದ್ದಾಗ, ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರು ಹಾಜರಾಗಿ ಕರ್ತವ್ಯದಲ್ಲಿ ಬೇಜವಾಬ್ದಾರಿತನ, ಅಶಿಸ್ತು ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ . ಶಿಸ್ತು 
ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಇ 46 ಪೊಸಿಅ 2012 ಬೆಂಗಳೂರು, ದಿನಾಂಕ: 24 -6 - 2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀಮತಿ ರೇವತಿ ಕೋಂ ದಿವಂಗತ ರಾಜೇಂದ್ರ ಪ್ರಸಾದ್, ನಿವೃತ್ತ ಪಿ . ಸಿ - 297, 4ನೇ ಪಡೆ, ಕೆ.ಎಸ್. ಆರ್. ಪಿ. 
ಬೆಂಗಳೂರು, ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್ . ರವಿಪ್ರಕಾಶ್ 
PR .740 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC . 30 

ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು) 

ಒಳಾಡಳಿತ ಸಚಿವಾಲಯ 
ವಿಷಯ : : ಡಾ . ಬಿ. ಎಂ .ಮೋಹನ್, ನಿರ್ದೇಶಕರು (ನಿವೃತ್ತ) ಮತ್ತು ಶ್ರೀ ಪರ್ವತಪ್ಪ ಬರಿಗಿಡದ್, ವೈಜ್ಞಾನಿಕ ಸಹಾಯಕರು ( ಹಾಲಿ 

ಅಮಾನತ್ತು) ರವರುಗಳ ವಿರುದ್ಧ ಇಲಾಖಾ ವಿಚಾರಣೆಗೆ ಆದೇಶಿಸುವ ಬಗ್ಗೆ . 
ಓದಲಾಗಿದೆ : 1) ಡಿಜಿ ಮತ್ತು ಐಜಿಪಿ ರವರ ಪತ್ರ ಸಂಖ್ಯೆ: ಸಿಬ್ಬಂದಿ - 02 /43/ಎಡಿಜಿಪಿ ( ಅkತಾಂಸೆ )/09 -10 , ದಿನಾಂಕ: 14 - 05 - 2012. 

2) ಸರ್ಕಾರದ ಆದೇಶ ಸಂಖ್ಯೆ:ಒಇ 42 ಪೊಸಿಲಿ 2012 , ದಿನಾಂಕ: 26 - 05 - 2012 . 
3) ಸರ್ಕಾರದ ಪತ್ರ ಸಂಖ್ಯೆ: ಒಇ 42 ಪೊಸಿಲಿ 2012 , ದಿನಾಂಕ : 31 -07 -2012 ಮತ್ತು 05 - 04 - 2013. 
4) ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಒಣ 42 ಹೊಸಿಲಿ 2012 ( ಭಾಗ - 3), ದಿನಾಂಕ:29 - 11 - 2012. 
5) ಆರೋಪಿತ ಅಧಿಕಾರಿಗಳ ಪತ್ರಗಳ ದಿನಾಂಕ:20 -02 -2013 ಮತ್ತು 23 - 02 - 2013. 

6) ಡಿಜಿ ಮತ್ತು ಐಜಿಪಿ ರವರ ಪತ್ರ ಸಂಖ್ಯೆ : ಸಿಬಿ(5) 11/2012 -13, 20 - 05 -2013. 
ಪ್ರಸ್ತಾವನೆ : 

ಮೇಲೆ ಓದಲಾದ(1) ರ ಪತ್ರದಲ್ಲಿ ಡಾ :ಮೋಹನ್ , ನಿರ್ದೇಶಕರು, ನ್ಯಾ .ವಿ . ಪ್ರ/ ಸದಸ್ಯ ಕಾರ್ಯದರ್ಶಿರವರು ಶ್ರೀ ಪ್ರವೀಣ್ ಪರ್ವತಪ್ಪ 
ಬರಿಗಿಡದ್‌ರವರಿಗೆ ಅನುಭವ ಕುರಿತಂತೆ ಸುಳ್ಳು ಪ್ರಮಾಣ ಪತ್ರ ನೀಡಿರುವುದು ಸಿ. ಐ. ಡಿ. ತನಿಖಾ ವರದಿಯಿಂದ ದೃಢಪಟ್ಟಿರುವ ಹಿನ್ನಲೆಯಲ್ಲಿ ಅವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತ್ತಿನಲ್ಲಿಟ್ಟು, ಅವರ ವಿರುದ್ದ ಮತ್ತು ಸುಳ್ಳು ಪ್ರಮಾಣ ಪತ್ರ ಹಾಜರು ಪಡಿಸಿ ನೇಮಕಗೊಂಡಿರುವ ಶ್ರೀ ಪ್ರವೀಣ್ 
ಪರ್ವತಪ್ಪ ಬರಿಗಿಡದ್‌ರವರ ವಿರುದ್ಧ ಸೂಕ್ತ ಶಿಸ್ತು ಕ್ರಮ ಜರುಗಿಸಲು ಕ್ರಮ ಕೈಗೊಳ್ಳುವಂತೆ ಡಿಜಿ ಮತ್ತು ಐಜಿಪಿರವರು ಶಿಫಾರಸ್ಸು ಮಾಡಿರುತ್ತಾರೆ. 

ಮೇಲೆ ಓದಲಾದ (2) ರ ಆದೇಶದಲ್ಲಿ ಡಾ: ಬಿ. ಎಂ .ಮೋಹನ್, ನಿರ್ದೇಶಕರು, ನ್ಯಾಯ ವಿಜ್ಞಾನ ಪ್ರಯೋಗಾಲಯ , ಬೆಂಗಳೂರು ಮತ್ತು ಸದಸ್ಯ 
ಕಾರ್ಯದರ್ಶಿ , ವಿಶೇಷ ಆಯ್ಕೆ ಸಮಿತಿ ಮತ್ತು ಶ್ರೀ ಪ್ರವೀಣ್ ಪರ್ವತಪ್ಪ ಬರಿಗಿಡದ್, ವೈಜ್ಞಾನಿಕ ಸಹಾಯಕ ಇವರುಗಳ ವಿರುದ್ಧ ಕರ್ನಾಟಕ ನಾಗರೀಕ 
ಸೇವೆಗಳು ( ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು, 1957ರ ನಿಯಮ - 11ನ್ನು ನಿಯಮ -13ರೊಂದಿಗೆ ಓದಿಕೊಂಡಂತೆ ಜಂಟಿ ಇಲಾಖಾ 
ವಿಚಾರಣೆಯನ್ನು ಬಾಕಿ ಇರಿಸಿ ಡಾ . ಬಿ. ಎಂ .ಮೋಹನ್, ನಿರ್ದೇಶಕರು, ನ್ಯಾಯ ವಿಜ್ಞಾನ ಪ್ರಯೋಗಾಲಯ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಸರ್ಕಾರಿ ಸೇವೆಯಿಂದ ಅಮಾನತ್ತಿನಲ್ಲಿಡಲಾಗಿದೆ ಎಂದು ಆದೇಶಿಸಲಾಗಿತ್ತು. 

ಮೇಲೆ ಓದಲಾದ (3) ರ ದಿನಾಂಕ:31 -07 -2012ರಲ್ಲಿ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
ನಿಯಮಗಳು, 1957 ನಿಯಮ 11 & ನಿಯಮ 13ರ ಪ್ರಕಾರ ಡಾ . ಬಿ. ಎಂ .ಮೋಹನ್, ನಿರ್ದೇಶಕರು, ಎಫ್ಎಸ್ ಎಲ್, ಬೆಂಗಳೂರು ಮತ್ತು ಶ್ರೀ ಪ್ರವೀಣ್ 
ಪರ್ವತಪ್ಪ ಬರಿಗಿಡದ್, ವೈಜ್ಞಾನಿಕ ಸಹಾಯಕರು, ಆರ್ಎಫ್ಎಸ್ಎಲ್, ಬೆಳಗಾವಿರವರುಗಳ ವಿರುದ್ಧ ದೋಷಾರೋಪಣೆ ಪಟ್ಟಿಯನ್ನು ಹೊರಡಿಸಲಾಗಿತ್ತು. 

ಮೇಲೆ ಓದಲಾದ ( 4) ರ ಅಧಿಸೂಚನೆಯಲ್ಲಿ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯ ಅರ್ಜಿ ಸಂಖ್ಯೆ :2751 /2012ರಲ್ಲಿ ದಿನಾಂಕ: 
15 - 11 - 2012ರಂದು ನೀಡಿರುವ ಆದೇಶವನ್ನು ಪರಿಶೀಲಿಸಿ ಡಾ : ಬಿ . ಎಂ .ಮೋಹನ್ ಇವರ ವಿರುದ್ದದ ಜಂಟಿ ಇಲಾಖಾ ವಿಚಾರಣೆಯನ್ನು ಬಾಕಿ ಇರಿಸಿ, ಅವರ 
ಅಮಾನತ್ತನ್ನು ತೆರವುಗೊಳಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಿರ್ದೇಶಕರು , ನ್ಯಾಯ ವಿಜ್ಞಾನ ಪ್ರಯೋಗಾಲಯ , 
ಬೆಂಗಳೂರು ಹುದ್ದೆಗೆ ನೇಮಿಸಿ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿತ್ತು. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 


೧೩೩೧ 


ಮೇಲೆ ಓದಲಾದ (5) ರ ಪತ್ರಗಳಲ್ಲಿ ಆರೋಪಿತ ಅಧಿಕಾರಿಗಳಾದ ಡಾ . ಬಿ. ಎಂ .ಮೋಹನ್ ಮತ್ತು ಶ್ರೀ ಪರ್ವತಪ್ಪ ಬರಿಗಿಡದ್‌ರವರು ಉಲ್ಲೇಖಿತ 
(3) ರಲ್ಲಿ ಹೊರಡಿಸಲಾಗಿದ್ದ ದೋಷಾರೋಪಣೆಗಳಿಗೆ ಸಮಜಾಯಿಷಿಗಳನ್ನು ಒದಗಿಸಿರುತ್ತಾರೆ. ಸದರಿ ಸಮಜಾಯಿಷಿಗಳನ್ನು ಉಲ್ಲೇಖಿತ ( 2) ರ ದಿನಾಂಕ: 
05- 04- 2013ರ ಪತ್ರದಲ್ಲಿ ಡಿಜಿ ಮತ್ತು ಐಜಿಪಿರವರಿಗೆ ಕಳುಹಿಸಿ, ಪರಿಶೀಲಿಸಿ ವರದಿ/ ಅಭಿಪ್ರಾಯ ನೀಡುವಂತೆ ಕೋರಲಾಗಿತ್ತು. 

ಮೇಲೆ ಓದಲಾದ ( 6) ರ ಪತ್ರದಲ್ಲಿ ಡಿಜಿ ಮತ್ತು ಐಜಿಪಿರವರು ಡಾ : ಬಿ . ಎಂ .ಮೋಹನ್, ನಿರ್ದೇಶಕರು (ನಿವೃತ್ತ) ಮತ್ತು ಶ್ರೀ ಪರ್ವತಪ್ಪ 
ಬರಿಗಿಡದ್, ವೈಜ್ಞಾನಿಕ ಸಹಾಯಕರು ( ಹಾಲಿ ಅಮಾನತ್ತು) ರವರುಗಳ ಸಮಜಾಯಿಷಿಯನ್ನು ಪರಿಶೀಲಿಸಿ, ಸರ್ಕಾರದ ಕಾರಣ ಕೇಳುವ ನೋಟೀಸ್‌ನಲ್ಲಿ 
ಡಾ : ಬಿ. ಎಂ .ಮೋಹನ್ , ನಿರ್ದೇಶಕರು (ನಿವೃತ್ತ) ರವರು ವಿರುದ್ದ 9 ಆರೋಪಗಳನ್ನು ಹೊರಿಸಲಾಗಿದ್ದು, ಸದರಿಯವರು ಸಲ್ಲಿಸಿರುವ ಸಮಜಾಯಿಷಿಯ 
ಕೇವಲ 7 ಆರೋಪಗಳಿಗೆ ಮಾತ್ರ ಉತ್ತರಿಸಿದ್ದು, ಅವುಗಳು ಮೇಲ್ನೋಟಕ್ಕೆ ಸಾಬೀತಾಗಿರುತ್ತದೆ ಎಂದೂ ಹಾಗೂ ಶ್ರೀ ಪರ್ವತಪ್ಪ ಬರಿಗಿಡದ್ , ವೈಜ್ಞಾನಿಕ 
ಸಹಾಯಕರು ( ಹಾಲಿ ಅಮಾನತ್ತು)ರವರು ಸಲ್ಲಿಸಿರುವ ಸಮಜಾಯಿಷಿಯು ಅಪೂರ್ಣವಾಗಿರುತ್ತದೆ ಎಂದೂ ತಿಳಿಸಿ ಪ್ರಕರಣದಲ್ಲಿ ಮೇಲ್ಕಂಡ ಅಧಿಕಾರಿಗಳ 
ವಿರುದ್ಧ ಕ್ರಮಬದ್ಧ ಇಲಾಖಾ ವಿಚಾರಣೆಗೆ ಆದೇಶಿಸಿ, ಶ್ರೀ ಎನ್. ನಾರಾಯಣ್ , ನಿವೃತ್ತ ಜಿಲ್ಲಾ ನ್ಯಾಯಾಧೀಶರನ್ನು ವಿಚಾರಣಾಧಿಕಾರಿಯಾಗಿ ಮತ್ತು ಶ್ರೀ 
ಎನ್. ನಾಗರಾಜ್ , ಅಡಿಷನಲ್ ಎಸ್. ಪಿ., ಬೆಂಗಳೂರು ಜಿಲ್ಲೆರವರನ್ನು ಮಂಡನಾಧಿಕಾರಿಯಾಗಿ ನೇಮಕ ಮಾಡುವಂತೆ ಕೋರಿರುತ್ತಾರೆ . 

ಮೇಲೆ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಡಾ .ಮೋಹನ್, ನಿರ್ದೇಶಕರು (ನಿವೃತ್ತ) ಮತ್ತು ಶ್ರೀ ಪರ್ವತಪ್ಪ ಬರಿಗಿಡದ್, ವೈಜ್ಞಾನಿಕ 
ಸಹಾಯಕರು ( ಹಾಲಿ ಅಮಾನತ್ತು ) ರವರುಗಳ ವಿರುದ್ಧದ ಆರೋಪಗಳು ಮೇಲ್ನೋಟಕ್ಕೆ ಸಾಬೀತಾಗಿರುವುದರಿಂದ ಇಲಾಖಾ ವಿಚಾರಣೆಯನ್ನು ನಡೆಸಲು 
ವಿಚಾರಣಾಧಿಕಾರಿ ಮತ್ತು ಮಂಡನಾಧಿಕಾರಿಗಳನ್ನು ನೇಮಿಸಲು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಇ 42 ಪೊಸಿಲಿ 2012 ಬೆಂಗಳೂರು, ದಿನಾಂಕ: 04 - 07 -2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ, 2003ರಲ್ಲಿ ನಡೆದ ವೈಜ್ಞಾನಿಕ ಸಹಾಯಕ ನೇಮಕಾತಿ ಪ್ರಕ್ರಿಯೆಯಲ್ಲಿ ನಡೆದಿರುವ ಅಕ್ರಮ 
ಅವ್ಯವಹಾರ ಕುರಿತಂತೆ ಸಿ. ಐ. ಡಿ. ತನಿಖಾ ವರದಿ ಅನ್ವಯ ಡಾ .ಮೋಹನ್, ನಿರ್ದೇಶಕರು (ನಿವೃತ್ತ) ಮತ್ತು ಶ್ರೀ ಪರ್ವತಪ್ಪ ಬರಿಗಿಡದ್, ವೈಜ್ಞಾನಿಕ 
ಸಹಾಯಕರು ( ಹಾಲಿ ಅಮಾನತ್ತು) ರವರುಗಳ ವಿರುದ್ಧ ಇಲಾಖಾ ವಿಚಾರಣೆ ನಡೆಸಲು ಆದೇಶಿಸಿದ ಪ್ರಕರಣದಲ್ಲಿ ಶ್ರೀ ಎನ್. ನಾರಾಯಣ್, ನಿವೃತ್ತ ಜಿಲ್ಲಾ 

ಶರನ್ನು ವಿಚಾರಣಾಧಿಕಾರಿಯಾಗಿ ಮತ್ತು ಶ್ರೀ ಎನ್. ನಾಗರಾಜ್, ಅಡಿಷನಲ್ ಎಸ್. ಪಿ ., ಬೆಂಗಳೂರು ಜಿಲ್ಲೆರವರನ್ನು ಮಂಡನಾಧಿಕಾರಿಯಾಗಿ 
ನೇಮಿಸಿ ಆದೇಶಿಸಿದೆ. ವಿಚಾರಣೆಯನ್ನು ನಿಯಮಾನುಸಾರ ನಡೆಸಿ ಮೂರು ತಿಂಗಳೊಳಗಾಗಿ ವಿಚಾರಣಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂತೆ 
ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಟಿ.ಎನ್ . ರವಿಪ್ರಕಾಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR. 741 

ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು ) 

ಒಳಾಡಳಿತ ಸಚಿವಾಲಯ 
ವಿಷಯ : ವಿದೇಶಿ ವಿನಿಮಯ ಸಂರಕ್ಷಣೆ ಹಾಗೂ ಕಳ್ಳ ಸಾಗಣೆ ಚಟುವಟಿಕೆ ಪ್ರತಿಬಂಧಕ ಅಧಿನಿಯಮ 1974ರಡಿ ರಚಿತವಾಗಿರುವ ಸಲಹಾ 

ಮಂಡಳಿಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಹಾಗೂ ಸಿಬ್ಬಂದಿಗಳಿಗೆ ಗೌರವ ಧನವನ್ನು ನೀಡುವ ಬಗ್ಗೆ 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ ಹೆಚ್‌ಡಿ 18 ಎಸ್ಸಿಎಫ್ 1990; ದಿನಾಂಕ: 24.10.1990. 

2. ಸರ್ಕಾರದ ಆದೇಶ ಸಂಖ್ಯೆ ಹೆಚ್‌ಡಿ 570 ಎಸ್‌ಎಸ್‌ಟಿ 1994; ದಿನಾಂಕ 10.09.1996 
3, ಸರ್ಕಾರದ ಆದೇಶ ಸಂಖ್ಯೆ ಹೆಚ್‌ಡಿ 416 ಎಸ್‌ಎಸ್‌ಟಿ 1998; ದಿನಾಂಕ 08.12 .1998 
4 . ಸರ್ಕಾರದ ಆದೇಶ ಸಂಖ್ಯೆ ಹೆಚ್‌ಡಿ 35 ಎಸ್‌ಸಿಎಫ್ 1998 ; ದಿನಾಂಕ. 16 .12.1998. 

5. ಸರ್ಕಾರದ ಆದೇಶ ಸಂಖ್ಯೆ ಹೆಚ್‌ಡಿ 05 ಎಸ್‌ಎಸ್‌ಟಿ 2013 ; ದಿನಾಂಕ 08 .03 .2013 
ಪ್ರಸ್ತಾವನೆ: 

ವಿದೇಶಿ ವಿನಿಮಯ ಸಂರಕ್ಷಣೆ ಹಾಗೂ ಕಳ್ಳ ಸಾಗಣೆ ಚಟುವಟಿಕೆ ಪ್ರತಿಬಂಧಕ ಅಧಿನಿಯಮ 1974ರಡಿ ರಚಿತವಾಗಿರುವ ಸಲಹಾ ಮಂಡಳಿಯ 
ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ಸಿಬ್ಬಂದಿಗಳಿಗೆ ಗೌರವ ಧನವನ್ನು ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಹೆಚ್ಚಿಸಲಾಗಿದೆ. ತದನಂತರ, 
ಮೇಲೆ (2) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಸಿಬ್ಬಂದಿಗಳಿಗೆ ನೀಡುವ ಗೌರವ ಧನವನ್ನು ಹೊರತುಪಡಿಸಿ, ಗೌರವಾನ್ವಿತ ನ್ಯಾಯಾಧೀಶರಿಗೆ 
ನಿಗಧಿಪಡಿಸಿದ ಗೌರವ ಧನವನ್ನು ರದ್ದುಪಡಿಸಿ ಆದೇಶ ಹೊರಡಿಸಲಾಗಿದೆ. ಮೇಲೆ ( 3) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಸಲಹಾ ಸಮಿತಿಯ 
ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ಇನ್ನಿತರೇ ಸಿಬ್ಬಂದಿ ವರ್ಗದವರಿಗೆ ಗೌರವ ಧನವನ್ನು ಮರು ನಿಗಧಿಪಡಿಸಿ ಆದೇಶ ಹೊರಡಿಸಲಾಗಿದ್ದು, ಸದರಿ 
ಆದೇಶದಂತೆ ವಿದೇಶಿ ವಿನಿಮಯ ಸಂರಕ್ಷಣೆ ಹಾಗೂ ಕಳ್ಳ ಸಾಗಣೆ ಚಟುವಟಿಕೆ ಪ್ರತಿಬಂಧಕ ಅಧಿನಿಯಮ 1974ರಡಿ ರಚಿತವಾಗಿರುವ ಸಲಹಾ ಮಂಡಳಿಯ 
ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ಸಿಬ್ಬಂದಿಗಳಿಗೆ ಗೌರವ ಧನವನ್ನು ಮೇಲೆ ( 4) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಹೆಚ್ಚಿಸಿ ಆದೇಶ 
ಹೊರಡಿಸಲಾಗಿದೆ. ಮೇಲೆ (5) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ಅಕ್ರಮ ಭಟ್ಟಿಸಾರಾಯಿ , ಮಾದಕವಸ್ತು ಅಪರಾದಗಳು, ಜೂಜುಕೋರರು, 
ಗೂಂಡಗಳ ಅನೈತಿಕ ವ್ಯವಹಾರ ಅಪರಾದಗಳು ಮತ್ತು ಕೊಳಚೆ ಪ್ರದೇಶಗಳನ್ನು ಕಬಳಿಸುವವರು, ಅಪಾಯಕಾರಿ ಚಟುವಟಿಕೆಗಳ ಪ್ರತಿಬಂಧಕ ಅಧಿನಿಯಮ 
1985ರ ಗೂಂಡಾ ಕಾಯ್ದೆಯಡಿ ರಚಿಸಲಾದ ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ಇನ್ನಿತರೆ ಸಿಬ್ಬಂದಿಗಳ ಗೌರವ ಧನವನ್ನು ಈ ಕೆಳಕಂಡಂತೆ 
ನಿಗಧಿಪಡಿಸಿ ಆದೇಶ ಹೊರಡಿಸಿರುತ್ತದೆ. 
ಗೌರವಾನ್ವಿತ ಅಧ್ಯಕ್ಷರು ಮತ್ತು ಸದಸ್ಯರು, ಸಲಹಾ ಮಂಡಳಿ 

* 2 ,500 - 00 ( ಪ್ರತಿ ಪ್ರಕರಣಕ್ಕೆ) 
ಅಧ್ಯಕ್ಷರು ಮತ್ತು ಸದಸ್ಯರುಗಳ ಆಪ್ತ ಕಾರ್ಯದರ್ಶಿಗಳು 

` 0250 - 00 ( ಪ್ರತಿ ಪ್ರಕರಣಕ್ಕೆ) 
| ಅಧ್ಯಕ್ಷರು ಮತ್ತು ಸದಸ್ಯರುಗಳ ಜಮೇದಾರ್ 

` 0150 - 00( ಪ್ರತಿ ಪ್ರಕರಣಕ್ಕೆ) 


2 | 


೧೩೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 


ಭಾಗ ೧ 


ಸರ್ಕಾರದ ಅಧೀನ ಕಾರ್ಯದರ್ಶಿ , ಒಳಾಡಳಿತ ಇಲಾಖೆ ( ಕಾನೂನು ಮತ್ತು | 

` 0150 - 00 ( ಪ್ರತಿ ಪ್ರಕರಣಕ್ಕೆ ) 
ಸುವ್ಯವಸ್ಥೆ ) ಇಲ್ಲಿ ಕರ್ತವ್ಯ ನಿರ್ವಹಿಸುವ ಗ್ರೂಪ್- ಡಿ ನೌಕರರು 
ಇತ್ತೀಚಿನ ದಿನಗಳಲ್ಲಿ ಬೆಲೆ ಏರಿಕೆಯನ್ನು ಗಮನದಲ್ಲಿರಿಸಿ ಹಾಗೂ ಕರ್ನಾಟಕ ಅಕ್ರಮ ಭಟ್ಟಿಸಾರಾಯಿ , ಮಾದಕವಸ್ತು ಅಪರಾದಗಳು, 
ಜೂಜುಕೋರರು, ಗೂಂಡಗಳ ಅನೈತಿಕ ವ್ಯವಹಾರ ಅಪರಾದಗಳು ಮತ್ತು ಕೊಳಚೆ ಪ್ರದೇಶಗಳನ್ನು ಕಬಳಿಸುವವರು, ಅಪಾಯಕಾರಿ ಚಟುವಟಿಕೆಗಳ 
ಪ್ರತಿಬಂಧಕ ಅಧಿನಿಯಮ 1985ರ ಗೂಂಡಾ ಕಾಯ್ದೆಯಡಿ ರಚಿಸಲಾದ ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ಇನ್ನಿತರೆ ಸಿಬ್ಬಂದಿಗಳ ಗೌರವ ಧನವನ್ನು 
ನಿಗಧಿಪಡಿಸಿದಂತೆ ವಿದೇಶಿ ವಿನಿಮಯ ಸಂರಕ್ಷಣೆ ಹಾಗೂ ಕಳ್ಳ ಸಾಗಣೆ ಚಟುವಟಿಕೆ ಪ್ರತಿಬಂಧಕ ಅಧಿನಿಯಮ 1974ರಡಿ ರಚಿತವಾಗಿರುವ ಸಲಹಾ 
ಮಂಡಳಿಯ ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ಸಿಬ್ಬಂದಿಗಳಿಗೆ ಗೌರವ ಧನವನ್ನು ಪುನರ್ ನಿಗಧಿಪಡಿಸುವುದು ಸೂಕ್ತವೆಂದು ಸರ್ಕಾರವು ಮನಗಂಡಿದೆ. 
ಆದುದರಿಂದ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ 04 ಎಸ್ಸಿಎಫ್ 2013 ಬೆಂಗಳೂರು, ದಿನಾಂಕ: 02.07.2013 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಕಾರಣಗಳ ಹಿನ್ನೆಲೆಯಲ್ಲಿ ವಿದೇಶಿ ವಿನಿಮಯ ಸಂರಕ್ಷಣೆ ಹಾಗೂ ಕಳ್ಳ ಸಾಗಣೆ ಚಟುವಟಿಕೆ ಪ್ರತಿಬಂಧಕ 
ಅಧಿನಿಯಮ 1974ರಡಿ ರಚಿತವಾಗಿರುವ ಸಲಹಾ ಮಂಡಳಿಯ ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ಸಿಬ್ಬಂದಿಗಳ ಗೌರವ ಧನವನ್ನು ಈ ಕೆಳಗಿನಂತೆ 
ನಿಗಧಿಪಡಿಸಲು ಸರ್ಕಾರವು ಹರ್ಷಿಸುತ್ತದೆ 
1 | ಗೌರವಾನ್ವಿತ ಅಧ್ಯಕ್ಷರು ಮತ್ತು ಸದಸ್ಯರು, ಸಲಹಾಮಂಡಳಿ 

* 2,500 - 00( ಪ್ರತಿ ಪ್ರಕರಣಕ್ಕೆ ) 
2 | ಅಧ್ಯಕ್ಷರು ಮತ್ತು ಸದಸ್ಯರುಗಳ ಆಪ್ತ ಕಾರ್ಯದರ್ಶಿಗಳು 

0250 - 00 ( ಪ್ರತಿ ಪ್ರಕರಣಕ್ಕೆ) 
_ 3 | ಅಧ್ಯಕ್ಷರು ಮತ್ತು ಸದಸ್ಯರುಗಳ ಜಮೇದಾರ್ 

0150 - 00 ( ಪ್ರತಿ ಪ್ರಕರಣಕ್ಕೆ) 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಒಳಾಡಳಿತ ಇಲಾಖೆ( ಕಾಫಿಮೋಸಾ) ಇಲ್ಲಿ ಕರ್ತವ್ಯ 0150 - 00 ( ಪ್ರತಿ ಪ್ರಕರಣಕ್ಕೆ) 

ನಿರ್ವಹಿಸುವ ಗ್ರೂಪ್- ಡಿ ನೌಕರರು 
2 . ಈ ಆದೇಶವು ತಕ್ಷಣದಿಂದ ಜಾರಿಗೆ ಬರತಕ್ಕದ್ದು . 

3. ಈ ವೆಚ್ಚವನ್ನು ಲೆಕ್ಕಶೀರ್ಷಿ ಕೆ "2052-Secretariat- General Services-090- Secretariat-1-02-Expenditure connected with 
Committees , Conferences and Tribunals etc .,( Non - Plan ) ರ ಅಡಿಯಲ್ಲಿ ಭರಿಸತಕ್ಕದ್ದು. 

4. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂ : ಆಇ / 68/ ವೆಚ್ಚ - 11 /2013, ದಿ:28.05.2013ರಲ್ಲಿ ನೀಡಿರುವ ಸಹಮತಿಯ ರೀತ್ಯಾ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೆಂದಪ್ಪ ಕಟ್ಟಿಮನಿ 
PR .742 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC . 25 

ಒಳಾಡಳಿತ ಇಲಾಖೆ (ಕಾಫಿಮೋಸ್ & ಅಭಿಯೋಗಗಳು ) 

ಒಳಾಡಳಿತ ಸಚಿವಾಲಯ 
ವಿಷಯ: ದಿನಾಂಕ:30 .06.2013ರ ವರಗೆ ಕಾರ್ಯಾವಧಿಯನ್ನು ವಿಸ್ತರಿಸಿರುವ 54 ತ್ವರಿತ ವಿಲೇವಾರಿ ನ್ಯಾಯಾಲಯಗಳಿಗೆ 

ಹೊಂದಿಕೊಂಡಂತಿರುವ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ 63 ಸರ್ಕಾರಿ ಅಭಿಯೋಜಕರ ತಾತ್ಕಾಲಿಕ 

ಹುದ್ದೆಗಳ ಕಾರ್ಯಾವಧಿಯನ್ನು ಸಹ ಮುಂದುವರೆಸಲು ಮಂಜೂರಾತಿ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂ : ಒಣ 266 ಪಿಪಿಇ 2012 , ದಿನಾಂಕ:10.07. 2012 , 

2 . ಸರ್ಕಾರದ ಆದೇಶ ಸಂ : ಒಣ 164 ಪಿಪಿಇ 2012, ದಿನಾಂಕ:24 .07 .2012 , 

ಸರ್ಕಾರದ ಆದೇಶ ಸಂ :ಒಇ 421 ಪಿಪಿಇ 2012 , ದಿನಾಂಕ:20.12 .2012 , 
4 . ಸರ್ಕಾರದ ಆದೇಶ ಸಂ : ಲಾ 112 ಎಲ್‌ಸಿಇ 2012 , ದಿನಾಂಕ:28.12 .2012 , 
5. ಸರ್ಕಾರದ ಆದೇಶ ಸಂ : ಲಾ 112 ಎಲ್‌ಸಿಇ 2012 , ದಿನಾಂಕ: 28.03. 2013 , 

6. ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ, ಬೆಂಗಳೂರು ಇವರ ಪತ್ರದ ದಿನಾಂಕ :06. 04.2013 . 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ದಿನಾಂಕ:10.07.2012ರ ಸರ್ಕಾರದ ಆದೇಶದನ್ವಯ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ 
ಇಲಾಖೆಯ ಸರ್ಕಾರಿ ಅಭಿಯೋಜಕರ ತಾತ್ಕಾಲಿಕ ಹುದ್ದೆಗಳನ್ನು ಈ ಕೆಳಕಂಡಂತೆ ಸ್ಥಳಾಂತರಿಸಲಾಗಿದೆ. 
| ಕ. ಸಂ: | ಹುದ್ದೆಯು ಇದ್ದ ಶೀಘಗತಿ ನ್ಯಾಯಾಲಯ | ಹುದ್ದೆಯನ್ನು ಸ್ಥಳಾಂತರಿಸಲಾದ ಶೀಘಗತಿ ನ್ಯಾಯಾಲಯ | ಹುದ್ದೆಗಳ ಸಂಖ್ಯೆ 

2ನೇ ಶೀಘಗತಿ ನ್ಯಾಯಾಲಯ ಕಾರವಾರ | ಶೀಘಗತಿ ನ್ಯಾಯಾಲಯ , ವೀರಾಜಪೇಟಿ 
2ನೇ ಶೀಘಗತಿ ನ್ಯಾಯಾಲಯ , ಕೊಪ್ಪಳ ಶೀಘಗತಿ ನ್ಯಾಯಾಲಯ , ಕನಕಪುರ, ರಾಮನಗರ ಜಿಲ್ಲೆ 

01 . 
ಒಟ್ಟು ಹುದ್ದೆಗಳು 

- 02 


- 01 


2 


. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 

೧೩೩೩ 
ಮೇಲೆ ಓದಲಾದ ಕಮ ಸಂಖ್ಯೆ (2) ಮತ್ತು (3) ರ ದಿನಾಂಕ :24.07.2012ರ ಮತ್ತು 20.12 .2012ರ ಸರ್ಕಾರದ ಆದೇಶಗಳನ್ವಯ ಅಭಿಯೋಗ 
ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ 93 ಸರ್ಕಾರಿ ಅಭಿಯೋಜಕರ ತಾತ್ಕಾಲಿಕ ಹುದ್ದೆಗಳಲ್ಲಿ ಕಮವಾಗಿ 30 ಹಾಗೂ 63 ಸರ್ಕಾರಿ ಅಭಿಯೋಜಕರ 
ತಾತ್ಕಾಲಿಕ ಹುದ್ದೆಗಳನ್ನು ದಿನಾಂಕ: 31. 03 .2013ರ ವರೆಗೆ ಅಥವಾ ಸದರಿ ನ್ಯಾಯಾಲಯಗಳು ಅಸ್ಥಿತ್ವದಲ್ಲಿರುವವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಮುಂದುವರೆಸಲು ಮಂಜೂರಾತಿಯನ್ನು ನೀಡಿದೆ. 

ಮೇಲೆ ಓದಲಾದ ಕಮ ಸಂಖ್ಯೆ (4) ರ ದಿನಾಂಕ:28. 12 .2012ರ ಸರ್ಕಾರದ ಆದೇಶದನ್ವಯ ರಾಜ್ಯದಲ್ಲಿನ 93 ತ್ವರಿತಗತಿ ನ್ಯಾಯಾಲಯಗಳಲ್ಲಿ 
54 ನ್ಯಾಯಾಲಯಗಳನ್ನು ರದ್ದುಗೊಳಿಸಲಾಗಿದೆ. 

ಮೇಲೆ ಓದಲಾದ ಕಮ ಸಂಖ್ಯೆ (5) ರ ದಿನಾಂಕ:28.12.2012ರ ಸರ್ಕಾರದ ಆದೇಶದಲ್ಲಿ ಮೇಲೆ ಓದಲಾದ ಕಮ ಸಂಖ್ಯೆ (4) ರ 
ದಿನಾಂಕ:28.12.2012ರ ಸರ್ಕಾರದ ಆದೇಶದನ್ವಯ ರದ್ದುಗೊಳಿಸಿದ್ದ 54 ತ್ವರಿತಗತಿ ನ್ಯಾಯಾಲಯಗಳ ಕಾರ್ಯಾವಧಿಯನ್ನು ದಿನಾಂಕ:30.06 .2013ರ 
ವರೆಗೆ ವಿಸ್ತರಿಸಲಾಗಿದೆ. 

ಮೇಲೆ ಓದಲಾದ ಕಮ ಸಂಖ್ಯೆ ( 6) ದಿನಾಂಕ:0604 .2013ರ ನಿರ್ದೇಶಕರು , ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ, ಬೆಂಗಳೂರು 
ಇವರ ಪತದಲ್ಲಿ ಮೇಲೆ ಓದಲಾದ ಕಮ ಸಂಖ್ಯೆ (1) ರಿಂದ (5) ರ ಸರ್ಕಾರದ ಆದೇಶಗಳ ಹಿನ್ನಲೆಯಲ್ಲಿ 54 ತ್ವರಿತ ವಿಲೇವಾರಿ ನ್ಯಾಯಾಲಯಗಳಿಗೆ 
ಹೊಂದಿಕೊಂಡಂತೆ ಸೃಜನೆಗೊಂಡು, ದಿನಾಂಕ:31.03.2013ಕ್ಕೆ ಕಾರ್ಯಾವಧಿಯು ಪೂರ್ಣಗೊಂಡ 54 ಸರ್ಕಾರಿ ಅಭಿಯೋಜಕರ ತಾತ್ಕಾಲಿಕ ಹುದ್ದೆಗಳನ್ನು 
ದಿನಾಂಕ:30.06.2013ರವರೆಗೆ ಮುಂದುವರೆಸಲು ಮಂಜೂರಾತಿ ನೀಡುವಂತೆ ಕೋರಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಸರ್ಕಾರವು ಈ ಮುಂದಿನಂತೆ ಆದೇಶಿಸಿದೆ 

ಸರ್ಕಾರದ ಆದೇಶ ಸಂಖ್ಯೆ : ಒಣ 224 ಪಿಪಿಇ 2013, ಬೆಂಗಳೂರು, ದಿನಾಂಕ: 29ನೇ ಜೂನ್ 2013. 
ಪ್ರಸ್ತಾವನೆಯಲ್ಲಿನ ವಿವರಗಳ ಹಿನ್ನಲೆಯಲ್ಲಿ, ಈ ಕೆಳಕಂಡ ತ: ಖೆಯ ಅಂಕಣ ( 2) ರ ಸ್ಥಳದಲ್ಲಿನ ತ್ವರಿತ ವಿಲೇವಾರಿ ನ್ಯಾಯಾಲಯಗಳಿಗೆ 
ಹೊಂದಿಕೊಂಡಂತೆ ಅಭಿಯೋಗ ಮತ್ತು ಸರ್ಕಾರಿ ವಾಜಗಳ ಇಲಾಖೆಗೆ ಸೃಜನೆಗೊಂಡು, ದಿನಾಂಕ: 31 .03.2 
54 ಸರ್ಕಾರಿ ಅಭಿಯೋಜಕರುಗಳ ತಾತ್ಕಾಲಿಕ ಹುದ್ದೆಗಳ ಕಾರ್ಯಾವಧಿಯನ್ನು ದಿನಾಂಕ: 30.06 .2013ರವರೆಗೆ ಮಾತ್ರ ಮುಂದುವರೆಸಲು ಮಂಜೂರಾತಿ 
ನೀಡಿದೆ. 
1. | 16ನೇ ಶೀಘ್ರ ವಿಲೇವಾರಿ ನ್ಯಾಯಾಲಯ, ಬೆಂಗಳೂರು ನಗರ | 28, | ಶೀಘ್ರ ವಿಲೇವಾರಿ ನ್ಯಾಯಾಲಯ , ಹಾವೇರಿ, 
2. 17ನೇ ಶೀಘ್ರ ವಿಲೇವಾರಿ ನ್ಯಾಯಾಲಯ , ಬೆಂಗಳೂರು ನಗರ 29. | ಶೀಘ್ರ ವಿಲೇವಾರಿ ನ್ಯಾಯಾಲಯ , ರಾಣೆಬೆನ್ನೂರು 
3. | 4ನೇ ಶೀಘ್ರ ವಿಲೇವಾರಿ ನ್ಯಾಯಾಲಯ , ಬೆಂಗಳೂರುಗಾಮಂತರ | 30. | ಶೀಘ್ರ ವಿಲೇವಾರಿ ನ್ಯಾಯಾಲಯ , ಕೊಡಗು - ಮಡಿಕೇರಿ 

5ನೇ ಶೀಘ್ರ ವಿಲೇವಾರಿ ನ್ಯಾಯಾಲಯ , ಬೆಂಗಳೂರು ಗ್ರಾಮಾಂತರ 31. | ಶೀಘ್ರ ವಿಲೇವಾರಿ ನ್ಯಾಯಾಲಯ , ವಿರಾಜಪೇಟೆ, 
ಶೀಘ್ರ ವಿಲೇವಾರಿ ನ್ಯಾಯಾಲಯ , ಆನೇಕಲ್ 

32 . | 1ನೇ ಶೀಘ್ರ ವಿಲೇವಾರಿ ನ್ಯಾಯಾಲಯ , ಕೋಲಾರ 
ಶೀಘ್ರ ವಿಲೇವಾರಿ ನ್ಯಾಯಾಲಯ, ದೊಡ್ಡಬಳ್ಳಾಪುರ 

| 33, | 1ನೇ ಶೀಘ್ರ ವಿಲೇವಾರಿ ನ್ಯಾಯಾಲಯ , ಕೊಪ್ಪಳ , 
7. | ಶೀಘ್ರ ವಿಲೇವಾರಿ ನ್ಯಾಯಾಲಯ , ದೇವನಹಳ್ಳಿ 

34. | 2ನೇ ಶೀಘ್ರ ವಿಲೇವಾರಿ ನ್ಯಾಯಾಲಯ , ಮಂಡ್ಯ 
| 4ನೇಶೀಘ್ರ ವಿಲೇವಾರಿ ನ್ಯಾಯಾಲಯ , ಬೆಳಗಾವಿ, 

35. ಶೀಘ್ರ ವಿಲೇವಾರಿ ನ್ಯಾಯಾಲಯ, ಶ್ರೀರಂಗಪಟ್ಟಣ 
9. ಶೀಘ್ರ ವಿಲೇವಾರಿ ನ್ಯಾಯಾಲಯ, ಹುಕ್ಕೇರಿ 

36 , 1ನೇ ಶೀಘ್ರ ವಿಲೇವಾರಿ ನ್ಯಾಯಾಲಯ, ಮೈಸೂರು 
10 . | ಶೀಘ್ರ ವಿಲೇವಾರಿ ನ್ಯಾಯಾಲಯ, ಬೈಲಹೊಂಗಲ 

37 . | 2ನೇ ಶೀಘ್ರ ವಿಲೇವಾರಿ ನ್ಯಾಯಾಲಯ, ಮೈಸೂರು 
11 . | 1ನೇ ಶೀಘ್ರ ವಿಲೇವಾರಿ ನ್ಯಾಯಾಲಯ , ಬಳ್ಳಾರಿ , 

| 3ನೇ ಶೀಘ್ರ ವಿಲೇವಾರಿ ನ್ಯಾಯಾಲಯ , ಮೈಸೂರು 
| 12 | 2ನೇ ಶೀಘ್ರ ವಿಲೇವಾರಿ ನ್ಯಾಯಾಲಯ , ಬಳ್ಳಾರಿ, 

39. | 4ನೇ ಶೀಘ್ರ ವಿಲೇವಾರಿ ನ್ಯಾಯಾಲಯ, ಮೈಸೂರು 
13 . | ಶೀಘ್ರ ವಿಲೇವಾರಿ ನ್ಯಾಯಾಲಯ, ಹೊಸಪೇಟೆ 

40 . 5ನೇ ಶೀಘ್ರ ವಿಲೇವಾರಿ ನ್ಯಾಯಾಲಯ , ಮೈಸೂರು 
14 . | 1ನೇ ಶೀಘ್ರ ವಿಲೇವಾರಿ ನ್ಯಾಯಾಲಯ , ಬೀದರ್ 

41. | 1ನೇ ಶೀಘ್ರ ವಿಲೇವಾರಿ ನ್ಯಾಯಾಲಯ, ರಾಯಚೂರು 
15. | 2ನೇ ಶೀಘ್ರ ವಿಲೇವಾರಿ ನ್ಯಾಯಾಲಯ , ಬೀದರ್ 

42. | ಶೀಘ್ರ ವಿಲೇವಾರಿ ನ್ಯಾಯಾಲಯ , ರಾಮನಗರ 
16 , | 2ನೇ ಶೀಘ್ರ ವಿಲೇವಾರಿ ನ್ಯಾಯಾಲಯ , ಬಿಜಾಪುರ 

43. | ಶೀಘ್ರ ವಿಲೇವಾರಿ ನ್ಯಾಯಾಲಯ , ಕನಕಪುರ, ರಾಮನಗರ ಜಿಲ್ಲೆ 
ಶೀಘ್ರ ವಿಲೇವಾರಿ ನ್ಯಾಯಾಲಯ , ಚಿಕ್ಕಬಳ್ಳಾಪುರ 

44 . | 2ನೇ ಶೀಘ್ರ ವಿಲೇವಾರಿ ನ್ಯಾಯಾಲಯ, ಶಿವಮೊಗ್ಗ 
1ನೇ ಶೀಘ್ರ ವಿಲೇವಾರಿ ನ್ಯಾಯಾಲಯ , ಚಿಕ್ಕಮಗಳೂರು 45. | 3ನೇ ಶೀಘ್ರ ವಿಲೇವಾರಿ ನ್ಯಾಯಾಲಯ , ಶಿವಮೊಗ್ಗ 
ಶೀಘ್ರ ವಿಲೇವಾರಿ ನ್ಯಾಯಾಲಯ, ಚಿತ್ರದುರ್ಗ 

46. | 2ನೇ ಶೀಘ್ರ ವಿಲೇವಾರಿ ನ್ಯಾಯಾಲಯ , ತುಮಕೂರು 
ಶೀಘ್ರ ವಿಲೇವಾರಿ ನ್ಯಾಯಾಲಯ , ಮಂಗಳೂರು, ದ.ಕ., 47. 3ನೇ ಶೀಘ್ರ ವಿಲೇವಾರಿ ನ್ಯಾಯಾಲಯ, ತುಮಕೂರು 
21 . ಶೀಘ್ರ ವಿಲೇವಾರಿ ನ್ಯಾಯಾಲಯ , ಪುತ್ತೂರು, 

ಶೀಘ್ರ ವಿಲೇವಾರಿ ನ್ಯಾಯಾಲಯ , ಮಧುಗಿರಿ 
22. 2ನೇ ಶೀಘ್ರ ವಿಲೇವಾರಿ ನ್ಯಾಯಾಲಯ , ಧಾರವಾಡ 

ಶೀಘ್ರ ವಿಲೇವಾರಿ ನ್ಯಾಯಾಲಯ , ತಿಪಟೂರು 
23. 3ನೇ ಶೀಘ್ರ ವಿಲೇವಾರಿ ನ್ಯಾಯಾಲಯ , ಧಾರವಾಡ 

50 . ಶೀಘ್ರ ವಿಲೇವಾರಿ ನ್ಯಾಯಾಲಯ , ಉಡುಪಿ , 
24 . ಶೀಘ್ರ ವಿಲೇವಾರಿ ನ್ಯಾಯಾಲಯ , ಗದಗ್ , 

| ಶೀಘ್ರ ವಿಲೇವಾರಿ ನ್ಯಾಯಾಲಯ , ಕುಂದಾಪುರ 


48, 


೧೩೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 


ಭಾಗ ೧ 


| 25 , | 1ನೇ ಶೀಘ್ರ ವಿಲೇವಾರಿ ನ್ಯಾಯಾಲಯ , ಗುಲ್ಬರ್ಗ 

| 52 . | ಶೀಘ್ರ ವಿಲೇವಾರಿ ನ್ಯಾಯಾಲಯ , ಕಾರ್ಕಳ, 
| 26 , 2ನೇ ಶೀಘ್ರ ವಿಲೇವಾರಿ ನ್ಯಾಯಾಲಯ , ಹಾಸನ 

53. | 1ನೇ ಶೀಘ್ರ ವಿಲೇವಾರಿ ನ್ಯಾಯಾಲಯ , ಕಾರವಾರ ಉ .ಕ., 
27. ಶೀಘ್ರ ವಿಲೇವಾರಿ ನ್ಯಾಯಾಲಯ, ಹೊಳೇನರಸೀಪುರ, 54. ಶೀಘ್ರ ವಿಲೇವಾರಿ ನ್ಯಾಯಾಲಯ, ಯಾದಗಿರಿ 

ಸದರಿ ಹುದ್ದೆಗಳಿಗೆ ತಗಲುವ ವೆಚ್ಚವನ್ನು 2014 - 00 -114 - 0 - 02 ( ಯೋಜನೇತರ)” ಈ ಲೆಕ್ಕ ಶೀರ್ಷಿಕೆಯಡಿ ಭರಿಸತಕ್ಕದ್ದು. 

ಸದರಿ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 96, ದಿನಾಂಕ: 10.07.1996ರಲ್ಲಿ ಇಲಾಖೆಗಳ ಸರ್ಕಾರದ ಅಪರ 
ಮುಖ್ಯ ಕಾರ್ಯದರ್ಶಿ / ಪ್ರಧಾನ ಕಾರ್ಯದರ್ಶಿ / ಕಾರ್ಯದರ್ಶಿಯವರುಗಳಿಗೆ ಪ್ರತ್ಯಾಯೋಜಿಸಿರುವ ಆರ್ಥಿಕಾಧಿಕಾರವನ್ನು ಚಲಾಯಿಸಿ, ಆರ್ಥಿಕ 
ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂ : ಆಇ 176 ವೆಚ್ಚ - 11 /2013 , ದಿನಾಂಕ :21.06.2013ರಲ್ಲಿ ನೀಡಿರುವ ನಿರ್ದೇಶನದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ದೇವೆಂದಪ್ಪ ಕಟ್ಟಿಮನಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR.746 

ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು - ಬಿ) 

ಒಳಾಡಳಿತ ಸಚಿವಾಲಯ 
ವಿಷಯ : ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಅಭಿಯೋಜಕರುಗಳಿಗೆ ಹಿರಿಯ ವೇತನ ಶ್ರೇಣಿಗೆ ಸ್ವಯ: ಚಾಲಿತ ವಿಶೇಷ 

ಮುಂಬಡ್ತಿಯನ್ನು ಮಂಜೂರು ಮಾಡುವ ಬಗ್ಗೆ . 
ಓದಲಾಗಿದೆ: 1) ಸರ್ಕಾರದ ಅಧಿಸೂಚನೆ ಸಂ : ಲಾ 123 ಪಿಪಿಇ 85, ದಿನಾಂಕ:05.08.1986, 

2) ಸರ್ಕಾರದ ಅಧಿಸೂಚನೆ ಸಂ : ಲಾ 161 ಪಿಪಿಇ 86, ದಿನಾಂಕ:24 .07 .1989, 
3) ಸರ್ಕಾರದ ಅಧಿಸೂಚನೆ ಸಂ : ಲಾ 225 ಪಿಪಿಇ 1991 , ದಿನಾಂಕ: 10 .06.1994 
4) ಸರ್ಕಾರದ ಆದೇಶ ಸಂ : ಲಾ 173 ಪಿಪಿಇ 94, ದಿನಾಂಕ: 22. 08 .1994 , 

ಸರ್ಕಾರದ ಆದೇಶ ಸಂ : ಲಾ 173 ಪಿಪಿಇ 94 , ದಿನಾಂಕ: 18.01.1996 , 
ಸರ್ಕಾರದ ಆದೇಶ ಸಂ : ಲಾ 228 ಪಿಪಿಇ 96, ದಿನಾಂಕ: 21.12 .1996, 

ಸರ್ಕಾರದ ಆದೇಶ ಸಂ : ಲಾ 228 ಪಿಪಿಇ 96, ದಿನಾಂಕ:15.09. 1999, 
8) ಸರ್ಕಾರದ ಆದೇಶ ಸಂ : ಲಾ 228 ಪಿಪಿಇ 96, ದಿನಾಂಕ:02.03.2000 , 
9) ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ನಡವಳಿ ಇಲಾಖಾ _ ವಿಚಾರಣೆ ಸಂ : ಡಿಪಿಎನ್/ ಸಿಶಾ.1 [36/ 97 - 98, 

ದಿನಾಂಕ: 02 .03.2000, 
10) ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಆದೇಶ ಸಂ : ಡಿಪಿಎನ್/ ಆದಾ /14/ 2006 - 07, ದಿನಾಂಕ:25.07.2007, 
11) ಸರ್ಕಾರದ ಆದೇಶ ಸಂ :ಒಣ 255 ಪಿಪಿಇ 2007 , ದಿನಾಂಕ:20 .06 .2008 , 
12) ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರ ನಂ . ಡಿಪಿಎನ್ / ಸಿಶಾ.1 476 / 2006 - 07 , 

ದಿನಾಂಕ : 31 .10. 2008 , 
13) ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರ ನಂ .ಡಿಪಿಎನ್/ ಸಿಶಾ -l/70/ 2000 - 01, 

ದಿನಾಂಕ: 01.12 . 2008 , 


ನಂ . ಡಿಪಿಎನ್ / ಸಿಶಾ.1 176 / 2007 - 08, 


ಲ 


14) ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ 

ದಿನಾಂಕ:02.07.2009, 


15 ) ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ ನಂ . ಡಿಪಿಎನ್/ ಸಿಶಾ .1 /58/ 2008 - 09 , 

ದಿನಾಂಕ:06.10 . 2010 , 


. 


16) ನಿರ್ದೇಶಕರು , ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ ನಂ . ಡಿಪಿಎನ್/ ಸಿಶಾ .1 /298 / 2009 - 10 , 

ದಿನಾಂಕ:21.12 . 2010 , 


17) ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ ನಂ . ಡಿಪಿಎನ್ / ಸಿಶಾ.1 / ಎ / 05 , 89 / 2010 - 11 , 

ದಿನಾಂಕ: 04. 01.2011, 
18 ) ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ ನಂ . ಡಿಪಿಎನ್/ ಸಿಶಾ. / ಎ / 01, 02, 03 , 04, 81, 

82 , 83 , 84 , 85 , 86 , 87 , 88, 90, 91, 92 , 94, 95/ 2010 - 11 , ದಿನಾಂಕ:05. 01 .2011, 
19) ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ ನಂ . ಡಿಪಿಎನ್ / ಸಿಶಾ.1/ ಎ /93/ 2010 -11, 

ದಿನಾಂಕ: 23 . 07 .2011, 
20) ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ ನಂ . ಡಿಪಿಎನ್ / ಸಿಶಾ.1/ ಎ / 141 / 2010 - 11 , 

ದಿನಾಂಕ :26. 09.2011 , 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 


೧೩೩೫ 


21 ) ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರ ನಂ . ಡಿಪಿಎನ್/ ಸಿಶಾ.1:ಎ /59 / 2011- 12 , 

ದಿನಾಂಕ :14.12 .2012 , 
22) ದಿನಾಂಕ:10. 01 .2013ರ ಇಲಾಖಾ ಮುಂಬಡ್ತಿ ಸಮಿತಿ ಸಭೆಯ ನಡವಳಿ 


ಪ್ರಸ್ತಾವನೆ: 


( 


1 


2 


|೩|V|ಬ|-| 


15 | 


18 


21 . 


ಮೇಲೆ (1)ರಲ್ಲಿ ಓದಲಾದ ಸರ್ಕಾರದ ಅಧಿಸೂಚನೆಯನ್ವಯ ಈ ಮುಂದಿನ ಕ್ರಮ ಸಂಖ್ಯೆ (1) ರಲ್ಲಿನ ಅಭಿಯೋಜಕರು, ಮೇಲೆ (2) ರಲ್ಲಿ 
ಓದಲಾದ ಸರ್ಕಾರದ ಅಧಿಸೂಚನೆಯನ್ವಯ ಕಮ ಸಂಖ್ಯೆ ( 2), (3), ( 4 ) ಮತ್ತು ( 5) ರಲ್ಲಿನ ಅಭಿಯೋಜಕರು ಹಾಗೂ ಮೇಲೆ ( 3) ರಲ್ಲಿ ಓದಲಾದ 
ಸರ್ಕಾರದ ಅಧಿಸೂಚನೆಯನ್ವಯ ಕಮ ಸಂಖ್ಯೆ (6) ರಿಂದ ( 28) ರಲ್ಲಿನ ಅಭಿಯೋಜಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಗೆ 
ಸಹಾಯಕ ಸರ್ಕಾರಿ ಅಭಿಯೋಜಕರು - ವ - ಸಹಾಯಕ ಸರ್ಕಾರಿ ವಕೀಲರ ಹುದ್ದೆಗೆ ನೇರನೇಮಕಾತಿ ಮೂಲಕ ಆಯ್ಕೆಗೊಂಡು ಕರ್ತವ್ಯಕ್ಕೆ 
ಹಾಜರಾಗಿರುತ್ತಾರೆ. 
ಅಭಿಯೋಜಕರ ಹೆಸರು 

ಅಭಿಯೋಜಕರ ಹೆಸರು 
ಶೀ /ಶ್ರೀಮತಿ 

- ಶೀ /ಶ್ರೀಮತಿ 
ಜಿ . ಜಿ . ಗುರುದೇವ 

ಎಸ್ . ಪರಶಿವಮೂರ್ತಿ 
ಎನ್. ನಾಗೇಂದಪ್ಪ 

ಆರ್ .ಎನ್. ಪಠಾಣ್ 
ಎಂ . ಹೆಚ್. ಜಗದಾಳೆ 

ಮಂಜುನಾಥ್ 
ಎ . ಐ . ಖಾಜಿ 

ಎ .ಕೆ. ಜಾಡಗೌಡ 
ಎಸ್ . ಬಿ . ಹಾವೇರಿ 

ಬಿ.ವೀರಣ್ಣ 
11 | ಕೆ.ಎಸ್‌.ರೇವಣಸಿದ್ದಪ್ಪ 

ಬಿ.ದೊಡ್ಡಯ್ಯ 
13 ಎಲ್. ನಾಗರಾಜ್ 14 | ದಿವಂಗತ ಶ್ರೀ ಎಸ್ . ಹೆಚ್ . ಪಾಟೀಲ್ 

ಎಂ .ಉದಯಕುಮಾರ್ 16 | ಬಾಬಸಾಹೇಬ್ ಅಪ್ಪಾಸಾಹೇಬ್ ಗಣಿ 
17 ಎಸ್. ಎಸ್.ಕುದರಿ 

ಪಿ. ಇಸ್ಟ್ರಾಲ್ ಅಹಮದ್ 
19 | ಎ . ಜಿ . ಪಠಾಣ 

ಬಿ. ವಿ . ಹುಚ್ಚಾರೆಡ್ಡಿ 
ಕೆ .ಕೆಂಚಪ್ಪ 

ಎಂ . ಹೆಚ್. ಛಬ್ಬಿ 
23 | ಟಿ . ಎಂ . ನರೇಂದ 

ಎಸ್. ಜಿ.ಫೀರಜಾದೆ 
ರಾಜುಪೂಜಾರಿ _ 26 ಕೆ.ನಾಗರಾಜಾಚಾರ್ 

ಜಿ . ವೆಂಕಟೇಶ್ 
ಮೇಲೆ (4) ರಲ್ಲಿ ಓದಲಾದ ಸರ್ಕಾರದ ಆದೇಶದನ್ವಯ ಶ್ರೀ ಎಸ್. ಪರಶಿವಮೂರ್ತಿ (ಕಮ ಸಂಖ್ಯೆ :2) ಇವರನ್ನು ಲೋಕಾಯುಕ್ತ ಪ್ರಕರಣದ 
ಸಂಬಂಧ ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತ್ತಿನಲ್ಲಿಟ್ಟು, ಮೇಲೆ ( 5) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಅಭಿಯೋಜನೆ 
ವಿಷಯ ( Prosecution) ವನ್ನು ಬಾಕಿ ಇಟ್ಟು ಅಮಾನತ್ತನ್ನು ರದ್ದು ಪಡಿಸಿದೆ. ಮುಂದೆ, ಮೇಲೆ ( 11) ರಲ್ಲಿ ಓದಲಾದ ಸರ್ಕಾರದ ಆದೇಶದನ್ವಯ ಇವರನ್ನು 
ಅಮಾನತ್ತಿನಲ್ಲಿಟ್ಟ ದಿನಾಂಕ:22.08.1994 ರಿಂದ 30. 01.1996ರ ವರೆಗಿನ ಅಮಾನತ್ತಿನ ಅವಧಿ (ಎರಡೂ ದಿನಗಳು ಸೇರಿ) ಎಲ್ಲಾ ಉದ್ದೇಶಗಳಿಗೂ ಕರ್ತವ್ಯದ 
ಅವಧಿ ಎಂಬುದಾಗಿ ಪರಿಗಣಿಸಿದೆ. 

ಮೇಲೆ (6) ರಲ್ಲಿ ಓದಲಾದ ಸರ್ಕಾರದ ಆದೇಶದನ್ವಯ ಶ್ರೀ ಜಿ. ಜಿ. ಗುರುದೇವ (ಕ್ರಮ ಸಂಖ್ಯೆ:1) ಇವರ ವಿರುದ್ಧ ಇಲಾಖಾ ವಿಚಾರಣೆ ಸಂಬಂಧ 
ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತ್ತಿನಲ್ಲಿಟ್ಟು, ಮೇಲೆ ( 7) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಇವರ ವಿರುದ್ಧ ಆರೋಪಗಳು ಇಲಾಖಾ 
ವಿಚಾರಣೆಯಿಂದ ಸಾಬೀತಾಗಿಲ್ಲವಾದ್ದರಿಂದ ಅಮಾನತ್ತನ್ನು ಕೂಡಲೇ ರದ್ದು ಪಡಿಸಿ ಪುನರ್‌ನೇಮಿಸಲಾಗಿದೆ. ನಂತರದಲ್ಲಿ ಮೇಲೆ (8) ರಲ್ಲಿ ಓದಲಾದ 
ಸರ್ಕಾರದ ಆದೇಶದನ್ವಯ ಇವರನ್ನು ಅಮಾನತ್ತಿನಲ್ಲಿಟ್ಟ ದಿನಾಂಕ:21.12. 1996 ರಿಂದ 26.09.1999ರ( ಎರಡೂ ದಿನಗಳು ಸೇರಿ) ವರೆಗಿನ ಅಮಾನತ್ತಿನ 
ಅವಧಿಯನ್ನು ಕರ್ತವ್ಯದ ಅವಧಿ ಎಂಬುದಾಗಿ ಪರಿಗಣಿಸಿದೆ. 

ಮೇಲೆ (12 ) ರಿಂದ (21) ರಲ್ಲಿ ನಿರ್ದೇಶಕರು , ಅಭಿಯೋಗ ಮತ್ತು ಸರ್ಕಾರಿ ಇಲಾಖೆಯ ಪತಗಳಲ್ಲಿ, ಮೇಲೆ (1) ರಿಂದ ( 3) ರಲ್ಲಿ ಓದಲಾದ 
ಸರ್ಕಾರದ ಅಧಿಸೂಚನೆಗಳನ್ವಯ ಅಭಿಯೋಗ ಇಲಾಖೆಯ ಸಹಾಯಕ ಸರ್ಕಾರಿ ಅಭಿಯೋಜಕರು - ವ - ಸಹಾಯಕ ಸರ್ಕಾರಿ ವಕೀಲರ ಹುದ್ದೆಗೆ ನೇರ 
ನೇಮಕಾತಿ ಮೂಲಕ ಆಯ್ಕೆಗೊಂಡು ಕರ್ತವ್ಯಕ್ಕೆ ಹಾಜರಾದ ಮೇಲೆ ಹೇಳಲಾದ ಕಮ ಸಂಖ್ಯೆ (1) ರಿಂದ ( 27) ರ ವರೆಗಿನ ಅಭಿಯೋಜಕರುಗಳು 
ಸಹಾಯಕ ಸರ್ಕಾರಿ ಅಭಿಯೋಜಕರು - ವ - ಸಹಾಯಕ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ 10 ವರ್ಷಗಳ ನಿರಂತರ ಸೇವೆಯನ್ನು ಸಲ್ಲಿಸಿದ್ದಕ್ಕಾಗಿ ಆಯ್ಕೆಕಾಲಿಕ 
ವೇತನ ಶ್ರೇಣಿಗೆ ಈಗಾಗಲೇ ಮಂಜೂರಾತಿಯನ್ನು ನೀಡಲಾಗಿದೆ . ಮುಂದುವರೆದು, ಸದರಿಯವರುಗಳು ಸದರಿ ಹುದ್ದೆಯಲ್ಲೇ ಯಾವುದೇ ಮುಂಬಡ್ತಿ ಇಲ್ಲದೆ 
15ವರ್ಷಗಳ ನಿರಂತರ ಸೇವೆಯನ್ನು ಸಲ್ಲಿಸಿರುತ್ತಾರೆ . ಆದ್ದರಿಂದ, ಇವರುಗಳು ಸದರಿ ಹುದ್ದೆಯಲ್ಲಿ 1991ರ ಕರ್ನಾಟಕ ನಾಗರೀಕ ಸೇವಾ( ಹಿರಿಯ ವೇತನ 
ಶೇಣಿಗೆ ಸ್ವಯಂಚಾಲಿತ ವಿಶೇಷ ಮುಂಬಡ್ತಿ) ನಿಯಮಗಳನ್ವಯ ಹಿರಿಯ ವೇತನ ಶ್ರೇಣಿಗೆ ಸ್ವಯಂಚಾಲಿತ ಮುಂಬಡ್ತಿ ಅರ್ಹರಿರುತ್ತಾರೆ. 
ಸದರಿಯವರುಗಳು ಅವರುಗಳ ಸೇವಾವಧಿಯಲ್ಲಿ ಯಾವುದೇ ವೇತನ ರಹಿತ / ಅಸಾಧಾರಣ ರಜೆಯನ್ನು ಪಡೆದಿರುವುದಿಲ್ಲ ಹಾಗೂ ಅನಧಿಕೃತವಾಗಿ 
ಕರ್ತವ್ಯಕ್ಕೆ ಗೈರು ಹಾಜರಾಗಿರುವುದಿಲ್ಲ. ಈ ಮುಂದೆ ಹೇಳಲಾದ ಶ್ರೀ ಜಿ. ಜಿ.ಗುರುದೇವ ಮತ್ತು ಶ್ರೀ ಎಸ್. ಪರಶಿವಮೂರ್ತಿ ಇವರುಗಳನ್ನು ಹೊರತು 
ಪಡಿಸಿ ಇತರರನ್ನು ಅಮಾನತ್ತಿನಲ್ಲಿ ಇಟ್ಟಿರುವುದಿಲ್ಲ. ಇವರುಗಳ ವಿರುದ್ದ ಸದರಿ ಅವಧಿಯಲ್ಲಿ ಯಾವುದೇ ಕ್ರಿಮಿನಲ್ ಪ್ರಕರಣ ದಾಖಲಾಗಿರುವುದಿಲ್ಲ. 


25 


27 . 


೧೩೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 

ಭಾಗ ೧ 
ಆದರೆ , ಮೇಲೆ (6), (7) ಮತ್ತು (8)ರಲ್ಲಿ ಓದಲಾದ ಸರ್ಕಾರದ ಆದೇಶಗಳನ್ವಯ ಶ್ರೀ ಜಿ. ಜಿ.ಗುರುದೇವ (ಕಮ ಸಂಖ್ಯೆ:1) ಇವರನ್ನು 
ಅಮಾನತ್ತಿನಲ್ಲಿಟ್ಟು, ಅಮಾನತ್ತನ್ನು ರದ್ದು ಪಡಿಸಿ ಹಾಗೂ ದಿನಾಂಕ:21.12.1996 ರಿಂದ 26.09.1999ರ( ಎರಡೂ ದಿನಗಳು ಸೇರಿ) ವರೆಗಿನ ಅಮಾನತ್ತಿನ 
ಅವಧಿಯನ್ನು ಕರ್ತವ್ಯದ ಅವಧಿ ಎಂಬುದಾಗಿ ಪರಿಗಣಿಸಿದೆ. 

ಮೇಲೆ (4) (5) ಮತ್ತು ( 11) ರಲ್ಲಿ ಓದಲಾದ ಸರ್ಕಾರದ ಆದೇಶಗಳನ್ವಯ ಶ್ರೀ ಎಸ್. ಪರಶಿವಮೂರ್ತಿ (ಕ್ರಮ ಸಂಖ್ಯೆ :2) ಇವರ 
ದಿನಾಂಕ:22.08.1994 ರಿಂದ 30.01.1996ರ ವರೆಗಿನ ಅಮಾನತ್ತಿನ ಅವಧಿಯನ್ನು ( ಎರಡೂ ದಿನಗಳು ಸೇರಿ) ಎಲ್ಲಾ ಉದ್ದೇಶಗಳಿಗೂ ಕರ್ತವ್ಯದ ಅವಧಿ 
ಎಂಬುದಾಗಿ ಪರಿಗಣಿಸಿದೆ. 

ಮೇಲೆ (9) ರಲ್ಲಿ ಓದಲಾದ ಶ್ರೀ ಎಂ .ಹೆಚ್ .ಜಗದಾಳೆ(ಕ. ಸಂ :5) ಇವರ ವಿರುದ್ಧ ಇಲಾಖಾ ವಿಚಾರಣೆ ಸಂಬಂಧದ ಅಭಿಯೋಗ ಮತ್ತು ಸರ್ಕಾರಿ 
ವ್ಯಾಜ್ಯಗಳ ಇಲಾಖೆರವರ ನಡವಳಿಯಲ್ಲಿ ಮುಂದಿನ ಎರಡು ವಾರ್ಷಿಕ ವೇತನ ಬಡ್ಡಿಯನ್ನು ಸಂಚಿತ ಪರಿಣಾಮ ರಹಿತವಾಗಿ ತಡೆಹಿಡಿಯಲು 
ಆದೇಶಿಸಲಾಗಿದೆ. 

ಮೇಲೆ (10) ರಲ್ಲಿ ಓದಲಾದ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಆದೇಶದನ್ವಯ ಶ್ರೀ ಬಿ.ದೊಡ್ಡಯ್ಯ (ಕಮ ಸಂಖ್ಯೆ:12 ) ಇವರ 
ಮುಂದಿನ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು ಸಂಚಿತರಹಿತವಾಗಿ ತಡೆಹಿಡಿಯುವ ದಂಡನೆಯನ್ನು ವಿಧಿಸಿದೆ. 

ಗೆ 1991ರ ಕರ್ನಾಟಕ ನಾಗರೀಕ ಸೇವಾ( ಹಿರಿಯ ವೇತನ ಶ್ರೇಣಿಗೆ ಸ್ವಯಂಚಾಲಿತ ವಿಶೇಷ ಮುಂಬಡ್ತಿ) 
ನಿಯಮಗಳನ್ವಯ ಹಿರಿಯ ವೇತನ ಶ್ರೇಣಿಗೆ ಸ್ವಯಂಚಾಲಿತ ಮುಂಬಡ್ತಿ ನೀಡುವ ಅವಧಿಯ ನಿಟಕಪೂರ್ವದ 5 ವರ್ಷಗಳ ವಾರ್ಷಿಕ ಕಾರ್ಯನಿರ್ವಹಣಾ 
ವರದಿಗಳನ್ನು ಪರಿಶೀಲಿಸಿದೆ. ಯಾವುದೇ ಪ್ರತಿಕೂಲ ಷರಾ ಇರುವುದಿಲ್ಲ. 

ಮೇಲೆ ( 22) ರಲ್ಲಿ ಓದಲಾದ ದಿನಾಂಕ:10. 01.2013ರಂದು ಜರುಗಿದ ಇಲಾಖಾ ಮುಂಬಡಿ ಸಮಿತಿಯ ಸಭೆಯು ಇವರುಗಳಿಗೆ 1991ರ 
ನಾಗರೀಕ ಸೇವಾ( ಹಿರಿಯ ವೇತನ ಶ್ರೇಣಿಗೆ ಸ್ವಯಂಚಾಲಿತ ವಿಶೇಷ ಮುಂಬಡ್ತಿ) ನಿಯಮಗಳನ್ವಯ ಮತ್ತು ಈ ಸಂಬಂಧದ ಚಾಲ್ತಿಯಲ್ಲಿರುವ 
ನಿಯಮಗಳನುಸಾರ ಮೇಲೆ ಹೇಳಲಾದ ಅಭಿಯೋಜಕರುಗಳಿಗೆ ಹಿರಿಯ ವೇತನ ಶ್ರೇಣಿಗೆ ಸ್ವಯಂಚಾಲಿತ ವೇತನ ಶ್ರೇಣಿಯನ್ನು ಅರ್ಹರಿರುವ 
ದಿನಾಂಕದಿಂದ ಮಂಜೂರು ಮಾಡಲು ಅನುಮೋದನೆ ನೀಡಿದೆ. 
ಆದ್ದರಿಂದ, ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂ . ಒಣ 225 ಪಿಪಿಇ 2011 , ಬೆಂಗಳೂರು, ದಿನಾಂಕ : 28ನೇ ಜೂನ್ 2013 
ಪಸ್ತಾವನೆಯಲ್ಲಿನ ಅಂಶಗಳ ಹಿನ್ನಲೆಯಲ್ಲಿ, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯು ಈ ಕೆಳಕಂಡ ಅಂಕಣ ( 2) ರಲ್ಲಿನ 
ಅಭಿಯೋಜಕರುಗಳಿಗೆ 1991ರ ಕರ್ನಾಟಕ ನಾಗರೀಕ ಸೇವಾ( ಹಿರಿಯ ವೇತನ ಶ್ರೇಣಿಗೆ ಸ್ವಯಂಚಾಲಿತ ವಿಶೇಷ ಮುಂಬಡ್ತಿ) ನಿಯಮಗಳನ್ವಯ 
ಹಿರಿಯ ವೇತನ ಶ್ರೇಣಿಗೆ ಸ್ವಯಂಚಾಲಿತ ಮುಂಬಡ್ತಿಯನ್ನು ಸರ್ಕಾರದ ಆದೇಶ ಸಂ :ಎಫ್‌ಡಿ 24 ಎಸ್‌ಆರ್‌ಪಿ 2006 , ದಿನಾಂಕ:27.11.2006ರ | 2007ರ 
ಕರ್ನಾಟಕ ನಾಗರೀಕ ಸೇವಾ (ವೇತನ ಪರಿಷ್ಕರಣೆ) ನಿಯಮಗಳ ಸರ್ಕಾರಿ ಆದೇಶ ಸಂ : ಎಫ್ಡಿ 17 ಎಸ್ ಆರ್ ಪಿ 2007, ದಿನಾಂಕ: 16 .05. 2007ರನ್ವಯ 
ಅಂಕಣ (3) ರ ದಿನಾಂಕದಿಂದ ಅನ್ವಯವಾಗುವಂತೆ ಅಂಕಣ (4) ಹಿರಿಯ ವೇತನ ಶ್ರೇಣಿಗೆ ಸ್ವಯಂಚಾಲಿತ ವಿಶೇಷ ಮುಂಬಡ್ತಿ ನೀಡಲು 
ಮಂಜೂರಾತಿ ನೀಡಿದೆ. 
ಅಭಿಯೋಜಕರ 

ಹಿರಿಯ ವೇತನ ಶ್ರೇಣಿಗೆ 

ಸ್ವಯಂಚಾಲಿತ ವಿಶೇಷ 
ಹೆಸರು 

ಮಂಜೂರು ಮಾಡಿರುವ ಹಿರಿಯ ವೇತನ ಶ್ರೇಣಿ 
ಸಂ : 

ಮುಂಬಡ್ತಿಗೆ ಮಂಜೂರಾತಿ 
ಶ್ರೀ /ಶ್ರೀಮತಿ 

ನೀಡಿರುವ ದಿನಾಂಕ: 


ಜಿ . ಜಿ . ಗುರುದೇವ 


18. 08.2001 


` 7400 - 200 - 8800 - 260 - 10880 - 320 -13120 


ಎಸ್. ಪರಶಿವಮೂರ್ತಿ 


04 .08 . 2004 


* . 7400 - 200 - 8800 - 260 - 10880 - 320 - 13120 


ಎನ್. ನಾಗೇಂದ್ರಪ್ಪ 


05 . 08 .2004 


* .7400 - 200 - 8800 - 260 -10880- 320 - 13120 


ಆರ್ . ಎನ್. ಪಠಾಣ್ 


05.08.2004 


* .7400 - 200 - 8800 - 260 -10880 - 320 - 13120 


ಎಂ . ಹೆಚ್ . ಜಗದಾಳೆ 


05 .08.2006 


* 7400 -200 - 8800 - 260 -10880 - 320 -13120 
`.13000 - 350 - 14400 - 400 - 16800 - 450 -19500 - 525 - 22650 - 600 - 23850 


ಮಂಜುನಾಥ್ 


24.06. 2009 


ಎ . ಐ . ಖಾಜಿ 


23 . 06 .2009 


`.13000 - 350 - 14400 - 400 -16800 - 450 - 19500 - 525 - 22650 - 600 - 23850 


ಎ . ಕೆ. ಜಾಡಗೌಡ 


23 .06. 2009 


`.13000 - 350 - 14400 - 400 -16800 - 450 -19500 - 525 - 22650 - 600 - 23850 


ಎಸ್ . ಬಿ . ಹಾವೇರಿ 


24.06. 2009 


`.13000 - 350 - 14400 - 400 - 16800 - 450 -19500 - 525 - 22650 - 600 - 23850 


10 


ಬಿ.ವೀರಣ್ಣ 


24 .06. 2009 


`.13000 - 350 - 14400 - 400 -16800 - 450 - 19500 - 525 - 22650 - 600 - 23850 


ಕೆ.ಎಸ್.ರೇವಣಸಿದ್ದಪ್ಪ 


23 . 06 .2009 


`13000 - 350 -14400 - 400 - 16800 - 450 -19500 -525 - 22650 -600 - 23850 


12 


| 


ಬಿ.ದೊಡ್ಡಯ್ಯ 


23.06.2010 


| .13000 - 350 - 14400 - 400 - 16800 - 450 -19500 - 525 - 22650 - 600 - 23850 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 


೧೩೩೭ 


ಅಭಿಯೋಜಕರ 

ಹೆಸರು 


M 
) 
& 


ಹಿರಿಯ ವೇತನ ಶ್ರೇಣಿಗೆ 
ಸ್ವಯಂಚಾಲಿತ ವಿಶೇಷ 
ಮುಂಬಡ್ತಿಗೆ ಮಂಜೂರಾತಿ 
ನೀಡಿರುವ ದಿನಾಂಕ: 


ಮಂಜೂರು ಮಾಡಿರುವ ಹಿರಿಯ ವೇತನ ಶ್ರೇಣಿ 


ಶ್ರೀ /ಶ್ರೀಮತಿ 


13 


ಎಲ್. ನಾಗರಾಜ್ 


24 .06 . 2009 


` 13000 - 350 - 14400 - 400 -16800 - 450 - 19500 - 525 - 22650 - 600 - 23850 | 
`.13000 - 350 - 14400 - 400 - 16800 - 450 - 19500 -525 - 22650 -600 - 23850 


25 .06.2009 


ದಿವಂಗತ ಶ್ರೀ 
ಎಸ್ . ಹೆಚ್. ಪಾಟೀಲ್ 


15 | 


ಎಂ .ಉದಯಕುಮಾರ್ 


27 . 06 . 2009 


`.13000 - 350 - 14400 - 400 - 16800 - 450 - 19500 - 525 - 22650 - 600 - 23850 


22 .06.2009 


`.13000 - 350 - 14400 - 400 - 16800 - 450 - 19500 -525 - 22650 - 600 - 23850 


25. 06 .2009 


25 .06.2009 


19 | 


26.06.2009 


`.13000 - 350 -14400 - 400 -16800 - 450 -19500 - 525 - 22650 - 600- 23850 
`.13000 - 350 -14400 - 400 - 16800 -450 -19500 -525 - 22650 -600 - 23850 
`.13000 - 350 - 14400 - 400 - 16800 - 450 - 19500 - 525 - 22650 - 600 - 23850 | 

13000 -350 -14400 - 400 - 16800 - 450 -19500 - 525 - 22650 -600 - 23850 
`.13000 - 350 - 14400 - 400 - 16800 - 450 - 19500 -525 - 22650 - 600 - 23850 | 


20 | 


ಬಾಬಸಾಹೇಬ್ 

ಅಪ್ಪಾಸಾಹೇಬ್ ಗಣಿ 
17 . | ಎಸ್ .ಎಸ್.ಕುದರಿ 
18 ಪಿ. ಇಕ್ಷಾಲ್ ಅಹಮದ್ 

ಎ . ಜಿ . ಪಠಾಣ 

ಬಿ. ವಿ. ಹುಚ್ಚಾರೆಡ್ಡಿ 
21 

ಕೆ .ಕೆಂಚಪ್ಪ 
ಎಂ . ಹೆಚ್. ಛಬ್ಬಿ 

ಟಿ. ಎಂ . ನರೇಂದ್ರ 
24 ಎಸ್. ಜಿ .ಫೀರಜಾದೆ 
25 ರಾಜುಪೂಜಾರಿ 
26 | ಕೆ.ನಾಗರಾಜಾಚಾರ್ 
27 | ಜಿ . ವೆಂಕಟೇಶ್ 


25 . 06 .2009 


25 .06. 2009 


24. 06 .2009 


`.13000- 350 - 14400 - 400 - 16800 - 450 - 19500 - 525 - 22650 - 600 - 23850 | 
`.13000 - 350 - 14400 - 400 - 16800 - 450 - 19500 - 525 - 22650 - 600 - 23850 


23.06 .2009 


25 . 06 .2009 


`.13000 - 350 - 14400 - 400 - 16800 - 450 - 19500 -525 -22650 - 600 -23850 


25 .06. 2009 


24. 06 . 2009 


`.13000 - 350 - 14400 - 400 - 16800 - 450 - 19500- 525 - 22650 - 600 - 23850 
`.13000 - 350 - 14400 - 400 - 16800 - 450 - 19500 - 525 - 22650 - 600 - 23850 | 
`.13000- 350 - 14400 - 400 - 16800 - 450 - 19500 - 525 - 22650 - 600 - 23850 


24. 06 .2009 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ದೇವೆಂದಪ್ಪ ಕಟ್ಟಿಮನಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR .745 

ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು - ಬಿ) 

ಒಳಾಡಳಿತ ಸಚಿವಾಲಯ 
ವಿಷಯ: ಕರ್ನಾಟಕ ರಾಜ್ಯದಲ್ಲಿ ವಿಪತ್ತು ಸ್ಪಂದನಾ ಪಡೆಯನ್ನು ರಚಿಸುವ ಕುರಿತು. 
ಓದಲಾಗಿದೆ: 1. ರಾಷ್ಟ್ರೀಯ ನಿರ್ವಹಣಾ ಪ್ರಾಧಿಕಾರಿ ಪತ್ರ ಸಂ : NDMA/NDRF/ SDRF- Trg/ 254 (Pt-II) /2012 

4467, ದಿನಾಂಕ: 12 -10 - 2012 . 
2. ಆರಕ್ಷಕ ಮಹಾ ನಿರೀಕ್ಷಕರು, ಗೃಹ ರಕ್ಷಕದಳ ಮಹಾಸಮಾದೇಷ್ಟರು ಮತ್ತು ನಿರ್ದೇಶಕರು, ಪೌರರಕ್ಷಣೆ 

ಹಾಗೂ ಮಹಾ ನಿರ್ದೇಶಕರು , ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ ಇವರ ಪತ್ರ ಸಂ : 

ಡಿಜಿಪಿ/ಎಫ್‌ಇಎಸ್ /ಎನ್‌ಡಿಆರ್‌ಎಫ್ ( ಪಿ) 2/2012 - 13 , ದಿನಾಂಕ: 26 -02 - 2013 
ಪ್ರಸ್ತಾವನೆ: 

ಮೇಲೆ ಓದಲಾದ (1) ರ ಪತ್ರದಲ್ಲಿ ರಾಷ್ಟ್ರೀಯ ನಿರ್ವಹಣಾ ಪ್ರಾಧಿಕಾರವು ( National Disaster Management Authority ) ನೀಡಿರುವ 
ಸಲಹೆ ಮೇರೆಗೆ ವಿಪತ್ತು ನಿರ್ವಹಣೆ ಅಧಿನಿಯಮ 2005 ರನ್ವಯ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಎನ್. ಡಿ.ಆರ್.ಎಫ್. ಕಾರ್ಯ ನಿರ್ವಹಿಸುತ್ತಿದೆ. 
ಅದ್ದರಿಂದ, ಪ್ರತಿ ರಾಜ್ಯದಲ್ಲಿಯೂ ರಾಜ್ಯ ವಿಪತ್ತು ಸ್ಪಂದನಾ ಪಡೆಯನ್ನು ರಚಿಸಬೇಕಾಗಿದ್ದು , ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ವಿಪತ್ತು ಸ್ಪಂದನಾ ಪಡೆ 
( ಎಸ್.ಡಿ. ಆರ್.ಎಫ್.) ಯನ್ನು ರಚಿಸುವ ಕುರಿತಂತೆ ದಿನಾಂಕ: 19 - 12 -2012 ರಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿರವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ 
ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸದಸ್ಯರು, ಕಂದಾಯ ಇಲಾಖೆಯ ಕಾರ್ಯದರ್ಶಿ ಹಾಗೂ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ, ಪೊಲೀಸ್ 
ಇಲಾಖೆಯ ಅಧಿಕಾರಿಗಳನ್ನೊಳಗೊಂಡಂತೆ ಸುದೀರ್ಘವಾಗಿ ಸಭೆ ನಡೆಯಿತು. ಹಿಂದಿನ ಸನ್ಮಾನ್ಯ ಮುಖ್ಯ ಮಂತ್ರಿಯವರು 2013 -14ನೇ ಸಾಲಿನ 
ಆಯವ್ಯಯ ಭಾಷಣದ ಕಂಡಿಕೆ 230ರಲ್ಲಿ ರಾಜ್ಯದಲ್ಲಿ ಎಸ್. ಡಿ. ಆರ್.ಎಫ್ , ರಚಿಸುವುದಾಗಿ ಘೋಷಿಸಿರುತ್ತಾರೆ. ಈ ಹಿನ್ನೆಲೆಯಲ್ಲಿ, ರಾಜ್ಯದಲ್ಲಿ 
ಎಸ್. ಡಿ. ಆರ್.ಎಫ್ . ರಚಿಸುವ ಬಗ್ಗೆ ಈ ಕೆಳಕಂಡಂತೆ ಕ್ರಮ ಕೈಗೊಳ್ಳಲು ತೀರ್ಮಾನಿಸಲಾಗಿರುತ್ತದೆ. 

ಅ) ರಾಷ್ಟ್ರೀಯ ವಿಪತ್ತು ಸ್ಪಂದನಾ ಪಡೆಯ ಮಾದರಿಯಲ್ಲೇ ರಾಜ್ಯ ವಿಪತ್ತು ಸ್ಪಂದನಾ ಪಡೆಯನ್ನು ಪೊಲೀಸ್ ಮಹಾ 

ನಿರ್ದೇಶಕರು ಹಾಗೂ ಮಹಾ ಸಮಾದೇಷ್ಟರು, ಗೃಹರಕ್ಷಕ ದಳ ಮತ್ತು ನಿರ್ದೇಶಕರು ಪೌರರಕ್ಷಣೆ ಹಾಗೂ ಮಹಾ 
ನಿರ್ದೇಶಕರು, ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ ಇವರ ನೇತೃತ್ವದಲ್ಲಿ ಸೃಜಿಸುವುದು; 


೧೩೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨ , ೨೦೧೩ 


ಭಾಗ ೧ 


ಆ ) ಈ ಪಡೆಯು ಮುಖ್ಯವಾಗಿ ಕೆ.ಎಸ್. ಆರ್. ಪಿ ., ಕೆ. ಎಸ್ . ಐ .ಎಸ್ .ಎಫ್, ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಇಲಾಖೆ 

ಹಾಗೂ ರಾಜ್ಯ ಗೃಹರಕ್ಷಕದಳ ಹಾಗೂ ಪೌರರಕ್ಷಣೆ ಇಲಾಖೆಗಳಿಂದ ನಿಯೋಜಿಸಿದ ಸಿಬ್ಬಂದಿಗಳನ್ನು ಒಳಗೊಂಡಿರುತ್ತದೆ . 
2) ರಾಜ್ಯದಲ್ಲಿ ರಚಿಸಲು ಉದ್ದೇಶಿಸಿರುವ ರಾಜ್ಯ ವಿಪತ್ತು ಸ್ಪಂದನಾ ಪಡೆಯ ಆಯವ್ಯಯದ ವಿವರ ಇತ್ಯಾದಿ ಅಂಶಗಳನ್ನೊಳಗೊಂಡಂತೆ 
ಸಮಗ್ರವಾದ ವಿವರ ಈ ಕೆಳಕಂಡಂತೆ ಇದೆ. 

ಪ್ರಾರಂಭಿಕವಾಗಿ ಪ್ರಥಮ ಹಂತದಲ್ಲಿ 2013 -2015ರ ಸಾಲಿನ ಎರಡು ವರ್ಷಗಳ ಅವಧಿಯಲ್ಲಿ ರಾಜ್ಯದ ನಾಲ್ಕು ಜಿಲ್ಲಾ ಕೇಂದ್ರಗಳಲ್ಲಿ ಸದರಿ ವಿಪತ್ತು 
ಸ್ಪಂದನಾ ದಳದ ಕಂಪನಿಗಳನ್ನು ರಚಿಸಲು ನಿರ್ಧರಿಸಲಾಗಿದ್ದು ಆ ಸ್ಥಳಗಳು ಯಾವುವೆಂದರೆ: 


1. ಬೆಂಗಳೂರು ಕೇಂದ್ರ ಸ್ಥಾನ – ತರಬೇತಿ ಕೇಂದ್ರ/ ನಗರ ವಿಪತ್ತು ಸ್ಪಂದನಾ ದಳ ಎಸ್. ಡಿ . ಆರ್ .ಎಫ್ . “ ಎ ” ಕಂಪನಿ . 
2. ಮಂಗಳೂರು ಕೇಂದ್ರ ಸ್ಥಾನ - ಎಸ್. ಡಿ.ಆರ್.ಎಫ್. “ ಬಿ ”. 
3. ಬೆಳಗಾವಿ ಕೇಂದ್ರಸ್ಥಾನ - ಎಸ್. ಡಿ. ಆರ್. ಎಫ್. “ ಸಿ ” ಕಂಪನಿ . 

4 . ಗುಲ್ಬರ್ಗಾ ಕೇಂದ್ರ ಸ್ಥಾನ - ಎಸ್ . ಡಿ. ಆರ್.ಎಫ್ . “ ಡಿ ” ಕಂಪನಿ . 
3 ) ಪ್ರಾರಂಭದಲ್ಲಿ ಒಟ್ಟು ಅಂದಾಜು 540 ಜನರನ್ನೊಳಗೊಂಡ 4 ಕಂಪನಿಗಳ ಎಸ್. ಡಿ. ಆರ್ .ಎಫ್ . ರಚಿಸುವುದು . ಆನಂತರ ಈ ಪಡೆಯನ್ನು 
ವಿಸ್ತರಿಸುವ ಬಗ್ಗೆ ಪರಿಶೀಲಿಸಲಾಗುವುದು. ಪ್ರತಿಯೊಂದು ಕಂಪನಿಗಳ ಸಮೂಹ ಈ ಕೆಳಗಿನಂತಿರುತ್ತದೆ. 

1. Deputy Commandant (Coy . Comdr) _ 01 
2 . | Inspector ( 2-I/ C ) 


01 


| 


||||| 


||||| 


| 


| 


| 


| 


||||||| 


SI.No . Designation 

Deputation from 
Medical Officer 

Health Department* 
KSISF KSRP 

F & ES 
2 | Inspector GD - Team Comdr 

| 3 | 

- | 

- 
Sub Inspector GD 
4 | Sub Inspector (Engineering Skill) 

| - | 6 | - 
5 | Sub Inspector RO 

| - | 3 | - 
6 | HC/LFM - GD 

| 4 | 4 | 
7 | HC/ LFM RO | - | 2 | 

1 
HC /LFM Ele 
HC /LFM Tec . 
Constable/FM - GD 

| 21 | 11 
11 HC /LFM Drivers 
12 | Constable/ FM Drivers 

| 3 | 4 | 2 
- 13 | Followers 

| 3 | 3 | 

- 
Total 

| 50 | 53 | 21 
ಟಿಪ್ಪಣಿ: ಮೆಡಿಕಲ್ ಆಫೀಸರ್‌ಗಳ ಸೇವೆಯನ್ನು ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಸಾಮಾನ್ಯ ನಿಯೋಜನೆ ಮೇರೆಗೆ 

ಪಡೆದುಕೊಳ್ಳಬಹುದು. ಒಂದು ವೇಳೆ ಸರ್ಕಾರಿ ವೈದ್ಯರು ಲಭ್ಯವಿಲ್ಲದಿದ್ದರೆ, ಖಾಸಗಿ ವೈದ್ಯರು, ಸ್ಥಳೀಯ ಪ್ರತಿಷ್ಠಿತ ಆಸ್ಪತ್ರೆಗಳು, ವಿಶೇಷ ತಂತ್ರಜ್ಞಾನಗಳುಳ್ಳ 

ಆರೋಗ್ಯ ಸೇವೆಗಳನ್ನು ಗುತ್ತಿಗೆ ಆಧಾರದ ಮೇರೆಗೆ ಪಡೆದುಕೊಳ್ಳಬಹುದು. 
4) ರಾಜ್ಯ ವಿಪತ್ತು ಸ್ಪಂದನಾ ಪಡೆಗೆ ಅವಶ್ಯಕವಿರುವ ತರಬೇತಿ ಹಾಗೂ ವಿಪತ್ತು ನಿರ್ವಹಣಾ ಸಾಮಗ್ರಿಗಳನ್ನು ಪೂರೈಸುವ ದಿಸೆಯಲ್ಲಿ ಹಾಗೂ ಸದರಿ 
ಘಟಕವನ್ನು ಬಲಪಡಿಸಲು ರಾಷ್ಟ್ರೀಯ ವಿಪತ್ತು ಸ್ಪಂದನಾ ಪಡೆ ಹಾಗೂ ಇತರ ಪ್ರಮುಖ ಎಜೆನ್ಸಿಗಳಿಂದ ಅವಶ್ಯ ಸಹಕಾರ ಮತ್ತು ನೆರವನ್ನು 
ಪಡೆಯಲಾಗುವುದು . ರಾಜ್ಯ ವಿಪತ್ತು ಸ್ಪಂದನಾ ಪಡೆಯ ಸಿಬ್ಬಂದಿಗಳಿಗೆ ಗೃಹರಕ್ಷಕ ದಳ , ಪೌರರಕ್ಷಣೆ ಹಾಗೂ ಆರ್‌. ಎ ಮುಂಡ್ಕುರ್ ಅಗ್ನಿಶಾಮಕ ಮತ್ತು 
ತುರ್ತು ಸೇವೆಗಳ ಅಕಾಡೆಮಿ ಸೇರಿದಂತೆ ವಿಶೇಷ ತರಬೇತಿ ಸಂಸ್ಥೆಗಳಲ್ಲಿ ತರಬೇತಿ ನೀಡಲಾಗುತ್ತದೆ. 
ಹಂತ - ಒಂದು: 


| 


ಒ||N||| 


ಒ|ಬ| 


2013 - 15ನೇ ಆರ್ಥಿಕ ಸಾಲುಗಳಲ್ಲಿ 4 ಎಸ್ . ಡಿ. ಆರ್ .ಎಫ್ ಕಂಪನಿಗಳನ್ನು ರಚಿಸುವ ಹಾಗೂ ನಿರ್ವಹಣೆ ಸಂಬಂಧ ತಗಲುವ ಆವರ್ತಕ ವೆಚ್ಚಗಳು 
(RECURRING ). 


ಕ್ರಮ 


ಮಂಗಳೂರು 


ಬೆಳಗಾಂ 


ಗುಲ್ಬರ್ಗಾ 


ಒಟ್ಟು ರೂ . 
ಲಕ್ಷಗಳಲ್ಲಿ 


361. 48 


361. 48 


| 


361. 48 


1445 . 92 


ವಿವರ 

ಬೆಂಗಳೂರು 
ಸಂ . 
1. | ವೇತನ ಮತ್ತು ಭತ್ಯೆಗಳು - ಸಿಬ್ಬಂದಿ ( ಸರಾಸರಿ ಸಂಬಳ) | 361 . 48 
ಎಸ್. ಡಿ. ಆರ್ .ಎಫ್ ಪಡೆಯ ತರಬೇತಿ ಮತ್ತು ಸಮುದಾಯ 

33 .10 
ಸಾಮರ್ಥ್ಯ ರಚನಾ ಕಾರ್ಯಗಳಿಗಾಗಿ 
ಒಟ್ಟು 

394 .58 


33.10 


33.10 


33.10 


132 .40 


394 . 58 


| 394 .58 


394 .58 


1578.32 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 


೧೩೩೯ 


2013 - 15ನೇ ಆರ್ಥಿಕ ಸಾಲುಗಳಲ್ಲಿ 4 ಎಸ್. ಡಿ. ಆರ್ .ಎಫ್ ಕಂಪನಿಗಳನ್ನು ರಚಿಸುವ ಸಂಬಂಧ ತಗಲುವ ಆನಾವರ್ತಕ ವೆಚ್ಚಗಳು (NON 
RECURRING ). 


ಕ್ರಮ 


ಸಂ . 


ವಿವರ ಬೆಂಗಳೂರು ಮಂಗಳೂರು 

ಒಟ್ಟು ರೂ . 
ಬೆಳಗಾಂ ಗುಲ್ಬರ್ಗಾ 

ಲಕ್ಷಗಳಲ್ಲಿ 
| ವಿಪತ್ತು ನಿರ್ವಹಣಾ ಸಾಮಗ್ರಿಗಳು 

317 .87 

317. 87 317 . 87 | 317. 87 1271.48 
ಸಾರಿಗೆ ( ವಾಹನಗಳ ಪೂರೈಕೆ) 

231.20 231. 20 231. 20 | 231.20 

924. 80 
3 . | ಮೂಲಭೂತ ಸೌಕರ್ಯಗಳು 

234 .54 234.54 234.54 234 .54 

938 .16 
ಒಟ್ಟು 783. 61 

783 . 61 | 783 .61 | 783 .61 3134 .44 
5 ) ಮೇಲ್ಕಂಡ ಆವರ್ತಕ ಹಾಗೂ ಅನಾವರ್ತಕ ವೆಚ್ಚಗಳನ್ನು ರಾಜ್ಯ ವಿಪತ್ತು ಸ್ಪಂದನಾ ದಳದ ರಚನೆ ಹಾಗೂ ನಿರ್ವಹಣೆಗಳಿಗಾಗಿ ರಾಜ್ಯ ಸರ್ಕಾರವೇ 
ಸಂಪೂರ್ಣವಾಗಿ ಅನುದಾನವನ್ನು ಮಂಜೂರು ಮಾಡಬೇಕಾಗಿರುತ್ತದೆ. 
6) ರಾಜ್ಯ ವಿಪತ್ತು ಸ್ಪಂದನೆ ನಿರ್ವಹಣೆಗಾಗಿ ಕಂದಾಯ ಇಲಾಖೆಯು ತನ್ನ ಟಿಪ್ಪಣಿ ಸಂ : ಆರ್‌ಡಿ 15 ಟಿಎನ್ಆರ್ 2013 ( ಪಿ ) ದಿನಾಂಕ: 17 - 01 - 2013 
ರಲ್ಲಿ ಈ ಕೆಳಕಂಡಂತೆ ಅಭಿಪ್ರಾಯ ನೀಡಿರುತ್ತದೆ . 

The Cabinet approvalmay be sought only for the first phase for raising four companies of State Disaster Response Force 
( SDRF). The four companies will be located at Belgaum ,Gulbarga , Bangalore and Mangalore. 
The Company at Mangalore can be divided to cover Nuclear Plant of Kaiga and will cover coastal calamites and Mysore 
Revenue Division . The other companies will have same jurisdiction as Revenue division , except that Uttar Kannada will 
be looked after by company at Mangalore . 
Approval for subsequent phases for raising more companies will be taken separately from cabinet later. 
For formation of SDRF companies there is need to purchase necessary search , Rescue Evacuation and Communication 
equipments and to train the personnel in the management of equipments and to perform various responsibilities . 
For Search , Rescue, Evacuation Communication equipments , a part of 5 % fund available under State Disaster 
Response Fund for Search & Rescue Equipments may be utilized from the year 2012 - 14 to 2015 -16 as indicated below . 
For capacity building of the State Disaster Response Force companies personnel , the grants available from 13th FC 
Capacity Building program could be utilized to an extent of 75 % i.e . Rs. 3.00 Crore. The below table gives details of 
funds source and likely utilization . 

2013-14 

2014-15 2015-16 
Fund Source (Read in (Read in (Read in 

Remarks 
Crores ) Crores ) Crores ) 
Year wise availability under State Disaster 

186.33 195 .65 195.56 
Response Fund 
Amount, out of 5 % of State Disaster Reponse 

For Search , Rescue, 
Fund , which can be used for the formation of 07 .50 

07 .50 

07.50 Evacuation & Communication 
State Disaster Response Force 

Equipments 
75 % of the of 13th FC 

Rs. 3 .00 crores to be utilized 
Capacity building programme grants available 

3 . 00 3.00 

for the following purposes ; 
• Capacity building of the 

personnel of 4 SDRF 
companies 
Purchase of Communication 
equipments , if not purchased 
from SDRF funds 


7) ಆದರೆ, ಎಸ್. ಡಿ. ಆರ್.ಎಫ್. ಅನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿರುವ ತುಕಡಿಗಳಿಗೆ ಅವಶ್ಯವಿರುವ ವಿಪತ್ತು ನಿರ್ವಹಣಾ ಉಪಕರಣಗಳ ಖರೀದಿಗಾಗಿ 
ಒಟ್ಟಾರೆ ರಾಜ್ಯ ವಿಪತ್ತು ಸ್ಪಂದನಾ ನಿಧಿಯಿಂದ ರೂ .22.50 ಕೋಟಿಗಳಷ್ಟು ಹಾಗೂ ಸಾಮರ್ಥ್ಯ ನಿರ್ಮಾಣ, ತರಬೇತಿ ಮತ್ತು ಉಪಕರಣಗಳ ಖರೀದಿಗಾಗಿ 
13ನೇ ಆರ್ಥಿಕ ಹಣಕಾಸು ಆಯೋಗದ ಮೂಲಕ ಸುಮಾರು ಒಟ್ಟು ರೂ .3.00 ಕೋಟಿಗಳಷ್ಟು ಖರ್ಚು ಮಾಡಲು ಅವಕಾಶವಿರುತ್ತದೆ. 
8) ಆರ್ಥಿಕ ಇಲಾಖೆಯು ತನ್ನ ಟಿಪ್ಪಣಿ ಸಂ : ಆಇ 59 ವೆಚ್ಚ- 11/2013, ದಿನಾಂಕ: 14 - 03 - 2013 ರಲ್ಲಿ ಈ ಕೆಳಕಂಡಂತೆ ಅಭಿಪ್ರಾಯ ನೀಡಿದೆ. 

“ Administrative Department is advised to set it up in stages over a period of 3 years." 
ಆದ್ದರಿಂದ ಕರ್ನಾಟಕ ರಾಜ್ಯದಲ್ಲಿ ವಿಪತ್ತು ಸ್ಪಂದನಾ ಪಡೆಯನ್ನು ರಚಿಸಲು ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂ :ಒಣ 183 ಕಅಸೇ 2012 ಬೆಂಗಳೂರು, ದಿನಾಂಕ:14 - 6 -2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಈ ಕೆಳಕಂಡ 04 ವಿಪತ್ತು ಸ್ಪಂದನಾ ಪಡೆಗಳನ್ನು 2013 - 
2015ನೇ ಸಾಲಿನ ಅವಧಿಯಲ್ಲಿ ರಚಿಸಲು ಸರ್ಕಾರವು ಮಂಜೂರಾತಿಯನ್ನು ನೀಡಿದೆ. 


೧೩೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨ , ೨೦೧೩ 

ಭಾಗ ೧ 
ಬೆಂಗಳೂರು ಕೇಂದ್ರ ಸ್ಥಾನ - ತರಬೇತಿ ಕೇಂದ್ರ/ ನಗರ ವಿಪತ್ತು ಸ್ಪಂದನಾ ದಳ - ಎಸ್. ಡಿ. ಆರ್. ಎಫ್ . “ಎ ” ಕಂಪನಿ . 
2 . ಮಂಗಳೂರು ಕೇಂದ್ರ ಸ್ಥಾನ - ಎಸ್. ಡಿ . ಆರ್ .ಎಫ್ . “ ಬಿ ” ಕಂಪನಿ . 
3. ಬೆಳಗಾವಿ ಕೇಂದ್ರಸ್ಥಾನ - ಎಸ್ . ಡಿ.ಆರ್. ಎಫ್ . “ ಸಿ ” ಕಂಪನಿ . 
4. ಗುಲ್ಬರ್ಗಾ ಕೇಂದ್ರ ಸ್ಥಾನ - ಎಸ್. ಡಿ.ಆರ್.ಎಫ್. “ ಡಿ ” ಕಂಪನಿ . 

ಪ್ರತಿಯೊಂದು ಕಂಪನಿಯ ಮುಖ್ಯಸ್ಥರು ಡೆಪ್ಯೂಟಿ ಕಮಾಂಡೆಂಟ್ ಆಗಿರುತ್ತಾರೆ. ಡೆಪ್ಯೂಟಿ ಕಮಾಂಡೆಂಟ್ ರವರ ಮೇಲ್ವಿಚಾರಣೆಯನ್ನು ಎಸ್ . ಪಿ 
ದರ್ಜೆಯ ಕಮಾಂಡೆಂಟ್ ರವರು ವಹಿಸಿರುತ್ತಾರೆ ಹಾಗೂ ತರಬೇತಿಗೆ ಸಂಬಂಧಪಟ್ಟೆ ಚಟುವಟಿಕೆಗಳ ಮೇಲ್ವಿಚಾರಣೆ ಕರ್ತವ್ಯವನ್ನೂ ನಿರ್ವಹಿಸುತ್ತಾರೆ . 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಕಾರ್ಯಗಳನ್ನು ಸಹ ನಿರ್ವಹಿಸತಕ್ಕದ್ದು. ರಾಜ್ಯ ವಿಪತ್ತು ಸ್ಪಂದನಾ ಪಡೆಯ ರಚನಾತ್ಮಕೆ ವ್ಯವಸ್ಥೆಯ ವಿವರಗಳನ್ನು ಅನುಬಂಧ - ಎ 
ನಲ್ಲಿ ತೋರಿಸಿದೆ. 

* ರಾಜ್ಯ ವಿಪತ್ತು ಸ್ಪಂದನಾ ಪಡೆ ( SDRF) ನ ಸಂಪೂರ್ಣ ನಿಯಂತ್ರಣ ಹಾಗೂ ಅಧಿಕಾರ ಮತ್ತು ಮೇಲುಸ್ತುವಾರಿ ಪೊಲೀಸ್ ಮಹಾ 
ನಿರ್ದೆಶಕರು, ಮಹಾ ಸಮಾದೇಷ್ಟರು, ಗೃಹರಕ್ಷಕದಳ, ನಿರ್ದೆಶಕರು ಪೌರರಕ್ಷಣೆ ಮತ್ತು ಮಹಾ ನಿರ್ದೇಶಕರು, ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು 
ಇವರ ಕಾರ್ಯಾಧಿಕಾರ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ. ಕಂಪನಿಗಳ ಕಾರ್ಯ ವ್ಯಾಪ್ತಿ ಮತ್ತು ಕಾರ್ಯನಿರ್ವಹಣಾ ` ಪ್ರದೇಶಗಳನ್ನು ಪೊಲೀಸ್ ಮಹಾ 
ನಿರ್ದೆಶಕರು, ಮಹಾ ಸಮಾದೇಷ್ಟರು, ಗೃಹರಕ್ಷಕ ದಳ ಮತ್ತು ನಿರ್ದೇಶಕರು , ಪೌರರಕ್ಷಣೆ ಹಾಗೂ ಮಹಾ ನಿರ್ದೇಶಕರು , ಅಗ್ನಿಶಾಮಕ ಮತ್ತು ತುರ್ತು 
ಸೇವೆಗಳು ಇವರು ನಿರ್ಧರಿಸುತ್ತಾರೆ 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂ : ಆಇ 59 ವೆಚ್ಚ - 11 /2013, ದಿನಾಂಕ: 14 - 03 - 2013 ಹಾಗೂ ಸಚಿವ ಸಂಪುಟದ ಸಂ : ಸಿ 
348 2013, ದಿನಾಂಕ: 16 - 03 - 2013 ರಲ್ಲಿ ಅನುಮೋದಿಸಿರುವಂತೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸುಷಮಾಗೋಡಬೋಲೆ 
ಸರ್ಕಾರದ ಕಾರ್ಯದರ್ಶಿ ( ಪ) 

ಒಳಾಡಳಿತ ಇಲಾಖೆ ( ಪಿ. ಸಿ. ಎ .ಎಸ್). 
ಅನುಬಂಧ - ಎ 
ರಾಜ್ಯ ವಿಪತ್ತು ಸ್ಪಂದನಾ ಪಡೆಯ ರಚನೆ 
ರಾಜ್ಯ ಸರ್ಕಾರ ( ಕರ್ನಾಟಕ ರಾಜ್ಯ ) 


ಪ್ರಧಾನ ಕಾರ್ಯದರ್ಶಿಗಳು ( ಪಿಸಿಎಎಸ್ ) ಗೃಹ ಇಲಾಖೆ 


ಪೊಲೀಸ್ ಮಹಾ ನಿರ್ದೇಶಕರು, ರಾಜ್ಯ ವಿಪತ್ತು ಸ್ಪಂದನಾ ಪಡೆ 
( ಡಿಜಿಪಿ, ಮಹಾ ಸಮಾದೇಷ್ಟರು, ಗೃಹರಕ್ಷಕದಳ, ನಿರ್ದೆಶಕರು, ಪೌರರಕ್ಷಣೆ & ಮಹಾ ನಿರ್ದೇಶಕರು, 

ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು) 


ಐಜಿಪಿ , ರಾಜ್ಯ ವಿಪತ್ತು ಸ್ಪಂದನಾ ಪಡೆ (ಐಜಿಪಿ, ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು / 
ಐಜಿಪಿ , ಅಪರ ಮಹಾ ಸಮಾದೇಷ್ಟರು, ಗೃಹರಕ್ಷಕದಳ , ಅಪರ ನಿರ್ದೆಶಕರು, ಪೌರರಕ್ಷಣೆ) 


- antha a ವಿರುದಾರ 


ಹಾಕಿದ್ದರು ಮರ್ತ ಕೆಂಪಗಳ 


ಡಿಐಜಿಪಿ, ರಾಜ್ಯ ವಿಪತ್ತು ಸ್ಪಂದನಾ ಪಡೆ, ( ಡಿಐಜಿಪಿ, ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು / 

ಡಿಐಜೆಪಿ, ಗೃಹರಕ್ಷಕದಳ ಹಾಗೂ ಪೌರರಕ್ಷಣೆ) 


ಸಮಾದೇಷ್ಟರು, ಎಸ್‌ಡಿಆರ್‌ಎಫ್ , ( ಎಸ್‌ಪಿ ಅಥವಾ ಸಮಾದೇಷ್ಟರ ದರ್ಜೆ) 

(ಕೇಂದ್ರಸ್ಥಾನ: ಬೆಂಗಳೂರು ಕೇಂದ್ರ ಕಚೇರಿ) 


ತರಬೇತಿ ಘಟಕ 


ಬಿ 


ಕಂಪನಿ 


ಕಂಪನಿ 
127 
ಡೆ .ಕ . 


ಕಂಪನಿ 
127 
ಡೆ. ಕ . 


ಕಂಪನಿ 
127 


127 


ಡೆ .ಕ . 


ಡೆ.ಕ . 


ಡೆ.ಕ, ಡೆಪ್ಯೂಟಿ ಕಮಾಂಡೆಂಟ್ : ಕಂಪನಿ ಕಮಾಂಡರ್ 


PR. 697 
Sc.300 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨ , ೨೦೧೩ 

೧೩೪೧ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ : ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆ ಅಡಿ 2012 -13ನೇ ಸಾಲಿನ ಮೂರನೇ ಕಂತಿನ 

ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ: ಯೋಇ 40 ಯೋವಿವಿ 2012 , ದಿನಾಂಕ: 13 .04 .2012 . 

2 . ಸರ್ಕಾರಿ ಆದೇಶ ಸಂಖ್ಯೆ:ಯೋಣ 41 ಯೋವಿವಿ 2012 , ದಿನಾಂಕ :28.06 .2012 . 

3 .ಸರ್ಕಾರಿ ಆದೇಶ ಸಂಖ್ಯೆ: ಯೋಣ 41 ಯೋವಿವಿ 2012 , ದಿನಾಂಕ: 04.12 . 2012 . 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 1) ರ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯನ್ನು 2012 - 13ನೇ 
ಸಾಲಿನಲ್ಲಿ ಮುಂದುವರೆಸಲಾಗಿದೆ. 2012 - 13ನೇ ಸಾಲಿನಲ್ಲಿ ಒಟ್ಟು ರೂ .30000.00 ಲಕ್ಷಗಳನ್ನು ಒದಗಿಸಲಾಗಿದ್ದು, ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) 
ಮತ್ತು ( 3) ರಲ್ಲಿ ಅನುಕ್ರಮವಾಗಿ ಮೊದಲನೇ ಮತ್ತು ಎರಡನೇ ಕಂತಿನ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ಈ ಯೋಜನೆಯಡಿ 2012 - 13ನೇ 
ಸಾಲಿನ ಮೂರನೇ ಕಂತಿನ ಅನುದಾನವನ್ನು ಬಿಡುಗಡೆ ಮಾಡಲು ಉದ್ದೇಶಿಸಿದೆ. ಆದುದರಿಂದ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ಯೋಇ 41 ಯೋವಿವಿ 2012 , ಬೆಂಗಳೂರು, ದಿನಾಂಕ:07.02 .2013. 
ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯ ಅನುಷ್ಠಾನಕ್ಕಾಗಿ 2012 - 13ನೇ ಸಾಲಿನ ಮೂರನೇ ಕಂತನ್ನು ಅನುಬಂಧ -1 ರಲ್ಲಿ 
ಸೂಚಿಸಿರುವ ವಿಧಾನಸಭಾ ಕ್ಷೇತ್ರಗಳಿಗೆ ಮತ್ತು ಅನುಬಂಧ - 2 ರಲ್ಲಿ ಸೂಚಿಸಿರುವ ವಿಧಾನ ಪರಿಷತ್ ಸದಸ್ಯರುಗಳಿಗೆ ತಲಾ ರೂ . 24.96 ಲಕ್ಷ ( ಇಪ್ಪತ್ತ ನಾಲ್ಕು 
ಲಕ್ಷ ತೊಂಬತ್ತಾರು ಸಾವಿರ ರೂಪಾಯಿಗಳು ಮಾತ್ರ) ಗಳಂತೆ ಒಟ್ಟು ರೂ .7488.00 ಲಕ್ಷ ( ಎಪ್ಪತ್ತನಾಲ್ಕು ಕೋಟಿ ಎಂಬತ್ತೆಂಟು ಲಕ್ಷ ರೂಪಾಯಿಗಳು 
ಮಾತ್ರ) ಗಳನ್ನು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಈ ಕೆಳಕಂಡ ಲೆಕ್ಕಶೀರ್ಷಿಕೆಗಳಡಿ ಬಿಡುಗಡೆ ಮಾಡಿದೆ. 
ಕ್ರಮ 

ಪ್ರತಿ ಶಾಸಕರುಗಳಿಗೆ 

ಒಟ್ಟು 
ಲೆಕ್ಕಶೀರ್ಷಿಕೆ 
ಸಂಖ್ಯೆ 

( ರೂ . ಲಕ್ಷಗಳಲ್ಲಿ) 

( ರೂ . ಲಕ್ಷಗಳಲ್ಲಿ) 
2575 - 60 - 265 - 0 - 02 - 059 

0 .10 

30.00 


4575 - 60 - 800 - 0 - 01 - 132 


14.91 


4473. 00 


4575 - 60 - 800 - 0 - 01 - 422 

7 . 15 

2145 .00 
4575 - 60 -800 - 0 - 01 - 423 

2 .80 

840.00 
ಒಟ್ಟು 24.96 

7488. 00 
2 . ಬಿಡುಗಡೆಯಾದ ಈ ಅನುದಾನವನ್ನು ಜಿಲ್ಲಾಧಿಕಾರಿಗಳ ವೈಯಕ್ತಿಕ ಠೇವಣಿ ಖಾತೆಯಲಿಟ್ಟುಕೊಂಡು ಅಗತ್ಯತೆಗೆ ಅನುಗುಣವಾಗಿ ಖರ್ಚು 
ಮಾಡತಕ್ಕದ್ದು . 

3. ಈ ಬಿಡುಗಡೆಯಾದ ಮೊತ್ತಕ್ಕೆ ಜಿಲ್ಲಾಧಿಕಾರಿಗಳು ಆಯಾ ಶಾಸಕರಿಂದ ಕ್ರಿಯಾ ಯೋಜನೆಯನ್ನು ಪಡೆದು ಅಧಿಕೃತ ಜ್ಞಾಪನ ಸಂಖ್ಯೆ:ಯೋಣ 
39 ಯೋವಿವಿ 2012 ( ಭಾ ), ದಿನಾಂಕ:10 .07.2012 ರನ್ವಯ ಮತ್ತು ತದನಂತರ ಹೊರಡಿಸಿದ ಮಾರ್ಗಸೂಚಿಗಳನ್ವಯ ಅನುಷ್ಟಾನಗೊಳಿಸತಕ್ಕದ್ದು. 

4. ಕಾಮಗಾರಿಗಳನ್ನು ಅನುಷ್ಟಾನಗೊಳಿಸುವ ಮುನ್ನ ಪರಿಷ್ಕೃತ ಮಾರ್ಗಸೂಚಿಯ ಕಂಡಿಕೆ 3.15 ರನ್ವಯ ಪರಿಶೀಲಿಸಿ ಅಗತ್ಯ ಕ್ರಮ 
ಕೈಗೊಳ್ಳುವುದು. 

5 . ನಿಯಮಾನುಸಾರ ಹಣ ಬಳಕೆ ಪ್ರಮಾಣ ಪತ್ರವನ್ನು ಆಯಾ ಜಿಲ್ಲಾಧಿಕಾರಿಗಳ ಮೇಲು ಸಹಿಯೊಂದಿಗೆ ಸರ್ಕಾರಕ್ಕೆ ಸಲ್ಲಿಸುವುದು. ಬಿಡುಗಡೆ 
ಮಾಡಿದ ಅನುದಾನವನ್ನು ನಿಗದಿತ ಅವಧಿಯಲ್ಲಿ ಬಳಕೆ ಮಾಡಿಕೊಳ್ಳದಿದ್ದಲ್ಲಿ ಮುಂದಿನ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗುವುದಿಲ್ಲ. 

6, ಈ ಆದೇಶವನ್ನು ಸರ್ಕಾರಿ ಆದೇಶ ಸಂಖ್ಯೆ : ಆಇ 04 ಟಿಎಫ್ ಪಿ 2012, ದಿನಾಂಕ: 04 .10.2012ರಲ್ಲಿ ಆಡಳಿತ ಇಲಾಖೆಗಳ ಪ್ರಧಾನ 
ಕಾರ್ಯದರ್ಶಿ / ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಲಾಗಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ .ಉಮಾವತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ - 1 & 2, 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 
ಸರ್ಕಾರಿ ಆದೇಶ ಸಂಖ್ಯೆ : ಯೋಣ 41 ಯೋವಿವಿ 2012 ದಿನಾಂಕ: 07 .02 . 2013ರ ಅನುಬಂಧ- 1 

( ರೂ . ಲಕ್ಷಗಳಲ್ಲಿ) 


ಲೆಕ್ಕಶೀರ್ಷಿ ಕೆ 4575 - 60 - 800 - 0 - 01 


ವಿಧಾನಸಭಾ ಕ್ಷೇತ್ರಗಳು 


ಲೆಕ್ಕಶೀರ್ಷಿಕೆ 
2575 - 60 -265 - 0 -02 - 059 


ಒಟ್ಟು 


ಸಂಖ್ಯೆ 


132 


422 


423 


1 ) 


ಬೀದರ್ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 
ಬೀದರ್ ದಕ್ಷಿಣ 


1 


. 


0.10 . 


14.91 


715 


| 


2.80 


24 .96 


೧೩೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 


ಭಾಗ ೧ 


ಲೆಕ್ಕಶೀರ್ಷಿಕೆ 4575 - 60 - 800 - 0 - 01 


ಕ್ರಮ 


* ವಿಧಾನಸಭಾ ಕ್ಷೇತ್ರಗಳು 


ಲೆಕ್ಕಶೀರ್ಷಿಕೆ 
2575 - 60 - 265 - 0 - 02 - 059 


ಒಟ್ಟು 


ಸಂಖ್ಯೆ 


132 


422 


423 


0 .10 


14 .91 


7 .15 , 


2 . 80 


| 


24 .96 


3 


. 


0.10 


14 .91 


715 


2 .80 


24.96 


4 


. 


ಬೀದರ್ ಉತ್ತರ 
ಹುಮ್ಮಾಬಾದ್ 
ಬಸವಕಲ್ಯಾಣ 
ಭಾಲ್ಕಿ 
ಔರಾದ್ 


0.10 


14 . 91 


715 


2.80 


| 


24 .96 


0.10 


14 .91 


715 


2 . 80 


24. 96 


6 


. 


0 .10 


14 . 91 . 


7. 15 , 


2. 80 


24.96 


0 .60 


89 .46 


42. 90 


16. 80 


| 


149 .76 


2) 


0 .10 


14 . 91 


7.15 | 


2 .80 


| 


24.96 


ಒಟ್ಟು 
ಬಳ್ಳಾರಿ ಜಿಲ್ಲೆ ವಿಧಾನ ಸಭಾ ಕ್ಷೇತ್ರಗಳು 
| ಸಿರಗುಪ್ಪ 
ಬಳ್ಳಾರಿ ನಗರ 
ಬಳ್ಳಾರಿ ( ಮಿ ) 
ವಿಜಯನಗರ 


2 


. 


0 .10 


14 . 91 


2 .80 


| 


24 .96 


0 .10 


14 . 91 


2 .80 


24 .96 


0 .10 


14 . 91 


| 


7 .15 


| 


2.80 


| 


2496 


ಸಂಡೂರು ( ಮೀ ) 


0 . 10 


14 . 91 


715 


2.80 


| 


24 .96 


0 .10 


14 . 91 


715 


2.80 


| 


24 .96 


ಕೂಡ್ಲಗಿ ( ಮೀ ) 
| ಕಂಪ್ಲಿ ( ಮೀ ) 


0 .10 


14 . 91 


7 .15 


| 


2 .80 


| 


24.96 


ಹೂವಿನ ಹಡಗಲಿ ( ಮೀ ) 


0.10 


14 . 91 


| 


2.80 


| 


24 .96 


ಹಗರಿಬೊಮ್ಮನಹಳ್ಳಿ ( ಮಿ ) 


0 .10 


14 . 91 


7. 15 
7.15 
64 .35 


2 .80 


| 


24 .96 


ಒಟ್ಟು 


0 . 90 


134.19 


25. 20 


224 . 64 


( 3) 


0 .10 


14.91 


7. 15 


2 . 80 


| 


24 .96 


ಚಿತ್ರದುರ್ಗ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 
1 | ಚಿತ್ರದುರ್ಗ 

ಮೊಳಕಾಲ್ಲೂರು 
ಚಳ್ಳಕೆರೆ 
ಹಿರಿಯೂರು 


0.10 


14 . 91 


7 .15 


2 .80 | 


24 .96 


3 


. 


0 . 10 


14 . 91 


7.15 | 


2 .80 


24 .96 


0 .10 


14 . 91 


715 


2 .80 | 


24.96 


5 


. 


ಹೊಳಲ್ಕೆರೆ 


0 .10 


14 . 91 


7. 15 | 


2 . 80 


24 .96 


6 . 


| ಹೊಸದುರ್ಗ 


0 .10 


14 . 91 


715 


2.80 


24.96 


0 .60 


89 .46 


42 .90 


16 . 80 


149 .76 


0.10 


14 .91 


7. 15 


2 .80 | 


24.96 


ಒಟ್ಟು 
ದಾವಣಗರೆ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 
ಹರಪನಹಳ್ಳಿ 
ಹರಿಹರ 
ದಾವಣಗೆರೆ ದಕ್ಷಿಣ 
ದಾವಣಗೆರೆ ಉತ್ತರ 
ಮಾಯಕೊಂಡ 


0 .10 


14 . 91 


715 


| 


2 . 80 


| 


24 .96 


0.10 


14 . 91 


7. 15 


2.80 


24 .96 


0 .10 


14 . 91 


7.15 


2 . 80 


24.96 


0 .10 


14 . 91 . 


7. 15 


2 .80 


| 


24 .96 


ಜಗಳೂರು 


0 .10 


14 . 91 


7.15 


2 .80 


| 


24 .96 


0 .10 


14 . 91 


715 


2 . 80 | 


24 .96 


ಚೆನ್ನಗಿರಿ 
ಹೊನ್ನಾಳಿ 


0 .10 


14.91 


7.15 | 


2.80 


24 .96 


ಒಟ್ಟು 


0 . 80 


119 .28 


57.20 


22.40 | 


199 . 68 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 


೧೩೪೩ 


ಲೆಕ್ಕಶೀರ್ಷಿಕೆ 
2575 - 60 - 265 - 0 - 02 - 059 


ಲೆಕ್ಕಶೀರ್ಷಿಕೆ 4575 - 60 - 800 - 0 - 01 
132 | 422 423 


ಒಟ್ಟು 


ಕ್ರಮ 

ವಿಧಾನಸಭಾ ಕ್ಷೇತ್ರಗಳು 
ಸಂಖ್ಯೆ 
5 ) . | ಗುಲ್ಬರ್ಗ ಜಿಲ್ಲೆ ವಿಧಾನ ಸಭಾ ಕ್ಷೇತ್ರಗಳು 

ಚಿಂಚೋಳಿ ( ಮೀ ) 
ಗುಲ್ಬರ್ಗ ದಕ್ಷಿಣ 
ಅಳಂದ 


0.10 


14.91 


7.15 , 


2 . 80 


| 


24.96 


0 .10 


14 . 91 


| 


715 


| 


2.80 


| 


24 .96 


0 .10 


14 .91 


7.15 


2 .80 


| 


24 .96 


0 .10 


14 . 91 


7 .15 | 


2 .80 


24 .96 


ಗುಲ್ಬರ್ಗ ಉತ್ತರ 
ಗುಲ್ಬರ್ಗ ಗ್ರಾಮೀಣ ( ಮೀ ) 


0 .10 


14 . 91 


7.15 


2 .80 | 


24 .96 


ಅಫಜಲ್ ಪುರ 


0 .10 


14 . 91 


7.15 


2 . 80 | 


24.96 


ಸೇಡಂ 


0 .10 


14 . 91 


7.15 


2 .80 


2496 


ಜೇವರ್ಗಿ 


0 .10 


14 . 91 


715 


2 .80 


| 


24.96 


ಚಿತ್ತಾಪುರ 


0 .10 


14 . 91 


715 


2 .80 | 


24 .96 


ಒಟ್ಟು 


0 .90 


134 .19 


64. 35 


25 .20 


224 .64 


ಯಾದಗಿರ್ ಜಿಲ್ಲೆ ವಿಧಾನ ಸಭಾ ಕ್ಷೇತ್ರಗಳು 


1 


. 


ಯಾದಗಿರ್ 


0 .10 


14 . 91 


7 .15 


2 .80 


24.96 


ಶಹಾಪುರ 


0 .10 


14 .91 


7. 15 


| 


2 .80 


| 


24 .96 


ಸುರಪುರ ( ಮೀ ) 


0.10 


14. 91 


7.15 | 


2 .80 


24.96 


ಗುರುಮಿಟ್ಕಲ್ 


0 .10 


14 . 91 


| 


2 .80 


| 


24 .96 


7. 15 
28.60 


ಒಟ್ಟು 


0 .40 


59 .64 


11 .20 


99. 84 


ರಾಯಚೂರು ಜಿಲ್ಲೆ ವಿಧಾನ ಸಭಾ ಕ್ಷೇತ್ರಗಳು 
ದೇವದುರ್ಗ ( ಮಿ ) 


0.10 


14. 91 


7 .15 


| 


2 .80 


24 .96 


ರಾಯಚೂರು 


0 .10 


14 . 91 


7.15 


| 


2 .80 


| 


24.96 


ರಾಯಚೂರು ಗ್ರಾಮೀಣ ( ಮೀ ) 


0 .10 


14 . 91 


7.15 | 


2 . 80 


24 .96 


0 .10 


14 . 91 


715 


2.80 


24.96 


0.10 


14 . 91 


7.15 


2 .80 


24 .96 


ಮಾನ್ವಿ ( ಮೀ ) 
ಲಿಂಗಸುಗೂರು( ಮೀ ) 
ಸಿಂಧನೂರು 
ಮಸ್ತಿ (ಮೀ ) 


0.10 


0 .10 


14 . 91 


7.15 


2 . 80 


24.96 


6 
7 


0.10 


14. 91 


7.15 


2.80 


24 .96 


ಒಟ್ಟು 


0. 70 


104.37 


| 


50.05 


19.60 


( 174.72 


ಕೊಪ್ಪಳ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 


ಕುಷ್ಟಗಿ 


0 .10 


14. 91 


7 .15 


2.80 | 


24.96 


ಯಲಬುರ್ಗ 


0.10 


14. 91 


715 


2 .80 


| 


24 .96 


3 


| ಕನಕಗಿರಿ ( ಮಿ ) 


| 


0.10 


0 .10 


14. 91 


7 .15 


2 .80 | 


24 .96 


ಗಂಗಾವತಿ 


0.10 


14 . 91 


7 .15 , 


2.80 


24 .96 


ಕೊಪ್ಪಳ 


0 .10 


14 . 91 


715 


- 2.80 


24 .96 


ಒಟ್ಟು 


0 .50 


74.55 


35. 75 


14 . 00 


124 . 80 


೧೩೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 


ಭಾಗ ೧ 


ಕ್ರಮ 


ವಿಧಾನಸಭಾ ಕ್ಷೇತ್ರಗಳು 


ಲೆಕ್ಕಶೀರ್ಷಿಕೆ 
2575 - 60 - 265 - 0 - 02 - 059 


ಲೆಕ್ಕಶೀರ್ಷಿಕೆ 4575 - 60 - 800 - 0 - 01 
132 | 422 | 423 


ಒಟ್ಟು 


ಸಂಖ್ಯೆ 


9 ) 


ಕೋಲಾರ ಜಿಲ್ಲೆ ವಿಧಾನ ಸಭಾ ಕ್ಷೇತ್ರಗಳು 
ಶ್ರೀನಿವಾಸಪುರ 


0.10 


14 . 91 


715 


2 .80 


| 


24.96 


ಮುಳುಬಾಗಿಲು 


0.10 


14 . 91 


7.15 


2 . 80 


| 


24.96 


ಕೆ . ಜಿ .ಎಫ್ 


0.10 


14. 91 


7.15 


2 . 80 


24 .96 


ಕೋಲಾರ 


0 .10 


14 . 91 


7.15 


2.80 


| 


24 .96 


ಬಂಗಾರಪೇಟೆ 


0 .10 


14. 91 


7 .15 


2 . 80 


| 


24 .96 


| ಮಾಲೂರು 


0.10 


14 .91 


7 .15 


2 .80 


| 


24 .96 


ಒಟ್ಟು 


0.60 


89 .46 


42.90 


16. 80 


149.76 


10) 


0 .10 


14 . 91 


7.15 


2 . 80 


| 


24 .96 


0 .10 


14 .91 


7. 15 


| 


2.80 


| 


24 .96 


ಚಿಕ್ಕಬಳ್ಳಾಪುರ ಜಿಲ್ಲೆ ವಿಧಾನ ಸಭಾ ಕ್ಷೇತ್ರಗಳು 
ಚಿಕ್ಕಬಳ್ಳಾಪುರ 
ಚಿಂತಾಮಣಿ 
ಶಿಡ್ಲಘಟ್ಟ 
ಬಾಗೇಪಲ್ಲಿ 
ಗೌರಿಬಿದನೂರು 


0.10 


14 . 91 


7.15 


2 .80 


| 


24 .96 


0 . 10 


14. 91 


7.15 | 


2 .80 


24.96 


0 .10 


14 . 91 


7 .15 


2 .80 


24.96 


ಒಟ್ಟು 


0 . 50 


74 .55 


35. 75 


14 . 00 


124.80 


11) 


ತುಮಕೂರು ಜಿಲ್ಲೆ ವಿಧಾನ ಸಭಾ ಕ್ಷೇತ್ರಗಳು 


1 


. 


ಪಾವಗಡ 


0 .10 


14 . 91 


715 


2 . 80 


24 .96 


ಶಿರಾ 


0 .10 


14 . 91 


715 


2 .80 


24 .96 


ತುಮಕೂರು ಗ್ರಾಮಾಂತರ 


0 .10 


14 . 91 


7.15 


2 .80 


| 


24 .96 


ಮಧುಗಿರಿ 


0 .10 


14 . 91 


715 


2 .80 


24.96 


ಕೊರಟಗೆರೆ ( ಮೀ ) | 


0 .10 


14 . 91 


7. 15 


2 . 80 


24.96 


ತುಮಕೂರು ನಗರ 


0 .10 


14 .91 


715 


2 .80 


24 .96 


ಕುಣಿಗಲ್ 


0.10 


14 . 91 


7.15 | 


2 .80 


24.96 


0 .10 


14 .91 


7 .15 


2 . 80 


24.96 


ಗುಬ್ಬಿ 
ತುರುವೇಕೆರೆ 


0.10 


14 . 91 


715 


2 .80 


2496 


ತಿಪಟೂರು 


0 .10 


14 . 91 


7 .15 


2 . 80 


24 .96 


ಚಿಕ್ಕನಾಯಕನ ಹಳ್ಳಿ 


0 .10 


14 . 91 


7.15 


2 .80 


24.96 


ಒಟ್ಟು 


1 .10 


164. 01 


|| 


78. 65 


| 


30 .80 


274 . 56 


12) 


ರಾಮನಗರ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 
ಕನಕಪುರ 


0.10 


14 .91 


7.15 


2 .80 


24 .96 


ಮಾಗಡಿ 


0.10 


14 . 91 


7.15 


| 


2 . 80 | 


24 .96 


ರಾಮನಗರ 


0 .10 


14 . 91 


7. 15 | 


2 .80 


24 .96 


ಚನ್ನಪಟ್ಟಣ 


0 .10 


14 . 91 


715 | 


2.80 


24.96 


ಒಟ್ಟು 


0 .40 


59 .64 | 


28.60 


11 .20 


99 . 84 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 


೧೩೪೫ 


ಲೆಕ್ಕಶೀರ್ಷಿಕೆ 4575 - 60 - 800 - 0 - 01 


ಕ್ರಮ 


ವಿಧಾನಸಭಾ ಕ್ಷೇತ್ರಗಳು 


ಲೆಕ್ಕಶೀರ್ಷಿಕೆ 
2575 - 60 - 265 - 0 - 02 - 059 


ಒಟ್ಟು 


ಸಂಖ್ಯೆ 


132 


| 


422 


423 


13) 


ಬೆಂಗಳೂರು ನಗರ ಜಿಲ್ಲೆ ವಿಧಾನ ಸಭಾ 
ಕ್ಷೇತ್ರಗಳು 


ಮಲ್ಲೇಶ್ವರಂ 


0.10 


14 .91 


7.15 | 


2 .80 


24.96 


ರಾಜಾಜಿನಗರ 


0 .10 


14 .91 


715 


2 .80 


24 .96 


ಗಾಂಧೀನಗರ 


0 .10 


14 . 91 


715 


2.80 | 


24.96 


ಚಿಕ್ಕಪೇಟೆ 


0.10 


14.91 


715 


2 .80 


24 .96 


ದಾಸರಹಳ್ಳಿ 


0.10 


14 . 91 


715 


| 


2.80 


24 .96 


ಚಾಮರಾಜಪೇಟೆ 


0 .10 


14 . 91 


715 


2 . 80 


| 


24.96 


ಬಸವನಗುಡಿ 


0 .10 


14 . 91 


715 


2 .80 


|| 


24 .96 


ಜಯನಗರ 


0.10 


14 .91 


715 


2 .80 


2496 


ಮಹಾಲಕ್ಷ್ಮೀ ಲೇಔಟ್ 


0.10 


14 .91 


7. 15 


2 .80 


24 .96 


0 .10 


14 . 91 


7 .15 


2 .80 


| 


24 .96 


11 


ಹೆಬ್ಬಾಳ 
ಪುಲಿಕೇಶಿ ನಗರ ( ಮೀ ) 
ಯಲಹಂಕ 


0 .10 


14.91 


715 


2.80 | 


24 .96 


0 .10 


14. 91 


7. 15 


2 .80 


| 


24 .96 


ವಿಜಯ ನಗರ 


0.10 


14 . 91 


7. 15 


2 .80 


24 .96 


0.10 


14 . 91 


7.15 


| 


2 .80 


24 .96 


ಪದ್ಮನಾಭನಗರ 
ಆನೇಕಲ್ ( ಮಿ ) 


0 .10 


14 .91 


7. 15 


2.80 


24 .96 


16 


ಬೆಂಗಳೂರು ದಕ್ಷಿಣ 


0 . 10 


14 .91 


7 .15 


| 


2 .80 


24 .96 


17 


ಕೆ. ಆರ್. ಪುರಂ 


0 .10 


14. 91 


7 .15 | 


2 . 80 


| 


24 .96 


0 . 10 


14 . 91 


7.15 


2 .80 


| 


24.96 


0 .10 


14 . 91 


7.15 


2. 80 


| 


24 .96 


20 


0 .10 


14 . 91 


7.15 


2 . 80 


24 .96 


21 


0 .10 


14 . 91 


715 


2 .80 


| 


24.96 


22 


ಬೊಮ್ಮನಹಳ್ಳಿ 
ಬ್ಯಾಟರಾಯನಪುರ 
ಯಶವಂತಪುರ 
ರಾಜರಾಜೇಶ್ವರಿ ನಗರ 
ಬಿ. ಟಿ. ಎಂ . ಲೇಔಟ್ 
ಮಹದೇವಪುರ ( ಮೀ ) 
ಸರ್ವಜ್ಞ ನಗರ 
ಶಾಂತಿನಗರ 
ಸಿ. ವಿ.ರಾಮನ್‌ನಗರ( ಮೀ ) 


0 .10 


14 . 91 


715 


2 .80 


| 


24.96 


23 


0 .10 


14 . 91 


7.15 


2 .80 


| 


24 .96 


24 


0 .10 


14 . 91 


| 


715 


| 


2 .80 


| 


24.96 


25 


0 .10 


14 . 91 


715 


2 .80 


| 


24.96 


26 


0 .10 


14 .91 


2 . 80 


| 


24.96 


27 


ಶಿವಾಜಿನಗರ 


0.10 


14 . 91 


2 .80 


| 


24.96 


28 | 


0.10 


14.91 


7.15 


2. 80 


24.96 


ಡೆರಿಕ್‌ ಎಂ . ಬಿ. ಫುಲಿನಫಾ ( ನಾಮ 

ನಿರ್ದೇಶಿತರು) 
29 ಗೋವಿಂದರಾಜನಗರ 


0 .10 


14 . 91 


715 


2 . 80 


| 


24.96 


ಒಟ್ಟು 


2. 90 


432.39 


207. 35 


81. 20 


723 . 84 


೧೩೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 


ಭಾಗ ೧ 


ಲೆಕ್ಕಶೀರ್ಷಿಕೆ 4575 - 60 - 800 - 0 - 01 


ಕ್ರಮ 
ಸಂಖ್ಯೆ 


ವಿಧಾನಸಭಾ ಕ್ಷೇತ್ರಗಳು 


ಲೆಕ್ಕಶೀರ್ಷಿಕೆ 
2575 - 60 - 265 - 0 - 02 - 059 


ಒಟ್ಟು 


132 


| 


422 


423 


14) 


ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಧಾನಸಭಾ 
ಕ್ಷೇತ್ರಗಳು 


ನೆಲಮಂಗಲ 


0 .10 


14.91 


715 


2.80 


24.96 


0 .10 


14 . 91 


715 


| 


2 .80 


24 .96 


ದೊಡ್ಡಬಳ್ಳಾಪುರ 
ದೇವನಹಳ್ಳಿ 
ಹೊಸಕೋಟೆ 


0.10 


14 . 91 


7.15 


| 


2 .80 


24 .96 


0.10 


14 . 91 


7 .15 | 


2 . 80 


24 .96 


0 .40 


59 .64 | 


28. 60 | 


11 .20 | 


99. 84 


15 ) 


0 .10 


14 .91 


2.80 


24 .96 


14 . 91 


2.80 || 


24 .96 


14 . 91 


24 .96 


| 
| 
| 


ಒಟ್ಟು 
ಮೈಸೂರು ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 
ಟಿ. ನರಸೀಪುರ ( ಮೀ ) 
ಕೃಷ್ಣರಾಜ 
| ಚಾಮರಾಜ 
ನರಸಿಂಹರಾಜ 
ಚಾಮುಂಡೇಶ್ವರಿ 
ನಂಜನಗೂಡು( ಮೀ ) 
ಹೆಚ್. ಡಿ. 

ಕೋಟೆ( ಮೀ ) 
ಹುಣಸೂರು 
ವರುಣ 
ಕೃಷ್ಣರಾಜನಗರ 
ಪಿರಿಯಾಪಟ್ಟಣ 


7.15 
715 
7.15 
7.15 
7 .15 , 


0 .10 
0.10 
0.10 
0.10 


14.91 


24.96 


14.91 


2 .80 
2.80 
2 .80 
2. 80 
2 .80 


| 
| 
| 
| 
| 


24 .96 


0 .10 


14 . 91 


7.15 


24.96 


0 .10 


14 . 91 


7.15 


24.96 


14 . 91 


7 .15 


2 . 80 


| 


24 .96 


0.10 
0.10 


14 . 91 


715 | 


2 . 80 


24 .96 


0 .10 


| 14.91 


[ 


715 


7.15 


2 . 80 


24 .96 


0 .10 


14 . 91 


715 


2 .80 


24 .96 


ಒಟ್ಟು 


1.10 


164.01 


78.65 


30 . 80 


| 


274 .56 


ಮಂಡ್ಯ ಜಿಲ್ಲೆಯ ವಿಧಾನ ಸಭಾ ಕ್ಷೇತ್ರಗಳು 
ನಾಗಮಂಗಲ 


0 .10 


14 . 91 


7.15 


2 . 80 


24. 96 


0 . 10 


14 . 91 


7.15 


2 . 80 


| 


24 .96 


ಮದ್ದೂರು 
ಮೇಲುಕೋಟೆ 


0.10 


14 . 91 


715 


2 .80 


24. 96 


ಮಳವಳ್ಳಿ ( ಮೀ ) 


0 .10 


14. 91 


7.15 


2 . 80 


| 


24.96 


0 .10 


14 . 91 


715 


2 .80 


24 .96 


ಮಂಡ್ಯ 
ಕೆ. ಆರ್.ಪೇಟೆ 


0 .10 


14. 91 


7 .15 


2 .80 


| 


24 .96 


ಶ್ರೀರಂಗಪಟ್ಟಣ 


0 .10 


14 . 91 


7.15 


24.96 


2.80 
19 . 60 


ಒಟ್ಟು 


0 . 70 


104 .37 


| 


50. 05 


| 


174.72 


ಚಾಮರಾಜನಗರ ಜಿಲ್ಲೆಯ ವಿಧಾನ ಸಭಾ 
ಕ್ಷೇತ್ರಗಳು 


ಹನೂರು 


0 .10 


14 .91 


7. 15 


2 . 80 


| 


24.96 


ಕೊಳ್ಳೇಗಾಲ 


0 . 10 


14 . 91 


7 .15 


2 . 80 


| 


24 .96 


ಚಾಮರಾಜನಗರ 


0 . 10 


14 . 91 


715 | 


2 . 80 


24.96 


ಗುಂಡ್ಲುಪೇಟೆ 


0 .10 


14. 91 


715 


2 .80 


24 .96 


ಒಟ್ಟು 


0 .40 


59 .64 


28.60 | 


11 .20 


99 . 84 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 


೧೩೪೭ 


ವಿಧಾನಸಭಾ ಕ್ಷೇತ್ರಗಳು 


ಕ್ರಮ 
ಸಂಖ್ಯೆ 
18 ) 


ಲೆಕ್ಕಶೀರ್ಷಿಕೆ 
2575 - 60 - 265 - 0 - 02 - 059 


ಲೆಕ್ಕಶೀರ್ಷಿಕೆ 4575 - 60 - 800 - 0 - 01 
132 | 422 | 423 


ಒಟ್ಟು 


ಕೊಡಗು ಜಿಲ್ಲೆಯ ವಿಧಾನ ಸಭಾ ಕ್ಷೇತ್ರಗಳು 


ವಿರಾಜಪೇಟೆ 


0 .10 


14 . 91 


715 


2 .80 


| 


24.96 


ಮಡಿಕೇರಿ 


0 .10 


14 . 91 


7 .15 


2 . 80 


| 


24 . 96 


0 .20 


29. 82 


| 


14 . 30 


5 . 60 


49 .92 


19 ) . 


ಒಟ್ಟು 
ದಕ್ಷಿಣ ಕನ್ನಡ ಜಿಲ್ಲೆ ವಿಧಾನಸಭಾ 
ಕ್ಷೇತ್ರಗಳು 


0 .10 


14 .91 


7.15 


2 .80 


24 .96 


0 .10 


14 . 91 


7 .15 


| 


2 .80 


24 .96 


0 .10 


14 . 91 


7. 15 


2 . 80 


24 .96 


ಪುತ್ತೂರು 
ಬೆಳ್ತಂಗಡಿ 
ಬಂಟ್ವಾಳ 
ಮಂಗಳೂರು 


0 .10 


14 . 91 


7. 15 


2 .80 | 


24 .96 


0 .10 


14 .91 . 


715 


2 .80 


24 .96 


ಮಂಗಳೂರು ನಗರ 


0 .10 


14 . 91 


7.15 , 


2. 80 


| 


24 .96 


0 .10 


14 . 91 


2 .80 


24.96 


ಮಂಗಳೂರು ದಕ್ಷಿಣ 
ಮೂಡಬಿದ್ರಿ 


0 .10 


14.91 


7.15 
7.15 | 
57 .20 


2 . 80 


24 .96 


ಒಟ್ಟು 


0. 80 


119 .28 


22. 40 


| 


199 . 68 


20 ) 


ಉಡುಪಿ ಜಿಲ್ಲೆಯ ವಿಧಾನ ಸಭಾ ಕ್ಷೇತ್ರಗಳು 


ಕಾಪು 


0 .10 


14 . 91 


7 .15 


2 .80 


24 .96 


ಉಡುಪಿ 


0 .10 


14 .91 


7 .15 


2.80 


24.96 


ಕುಂದಾಪುರ 


0 .10 


14 .91 


7 .15 


| 


2 .80 


| 


24 .96 


ಬೈಂದೂರು 


0 .10 


14. 91 


7. 15 


2 .80 


| 


24.96 


ಕಾರ್ಕಳ 


0 .10 


14 . 91 


7.15 


2 .80 


24.96 


0 .50 


74 .55 


35 .75 


14 . 00 


124 . 80 


21 ) 


0 .10 


14 . 91 


7.15 


2 .80 


| 


24 .96 


ಶಿವಮೊಗ್ಗ ಜಿಲ್ಲೆಯ ವಿಧಾನ ಸಭಾ ಕ್ಷೇತ್ರಗಳು 
ಶಿವಮೊಗ್ಗ ಗ್ರಾಮಾಂತರ 
ಭದ್ರಾವತಿ 
ಶಿವಮೊಗ್ಗ 
ತೀರ್ಥಹಳ್ಳಿ 


0.10 


14 . 91 


7.15 


2 .80 


24. 96 


0 .10 


14 . 91 


7.15 | 


2 . 80 | 


24 .96 


0.10 


14 .91 


7.15 | 


2 . 80 


24 .96 


ಸಾಗರ 


0 .10 


14. 91 


7. 15 


2 .80 


| 


24 .96 


ಸೊರಬ 


0 .10 


14 . 91 


7.15 | 


2 .80 


24. 96 


ಶಿಕಾರಿಪುರ 


0.10 


14 . 91 


715 


2 .80 


24.96 


0 . 70 


104 . 37 


| 


50 .05 


19 . 60 


| 


174 .72 


ಒಟ್ಟು 
ಧಾರವಾಡ ಜಿಲ್ಲೆಯ ವಿಧಾನ ಸಭಾ ಕ್ಷೇತ್ರಗಳು 


22 ) 


ಧಾರವಾಡ 


0.10 


14 . 91 


7.15 


2. 80 


| 


24 .96 


ಹುಬ್ಬಳ್ಳಿ - ಧಾರವಾಡ ( ಪಶ್ಚಿಮ) 


0.10 


14.91 


| 


7.15 | 


2. 80 


24.96 


| ಹುಬ್ಬಳ್ಳಿ - ಧಾರವಾಡ ಪೂರ್ವ( ಮೀ ) 


0 .10 


14 .91 


] 


7.15 


| 


2 .80 


24 .96 


೧೩೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 


ಭಾಗ ೧ 


ಲೆಕ್ಕಶೀರ್ಷಿಕೆ 4575 - 60 - 800 - 0 - 01 


ಕ್ರಮ 
ಸಂಖ್ಯೆ 


ವಿಧಾನಸಭಾ ಕ್ಷೇತ್ರಗಳು 


ಲೆಕ್ಕಶೀರ್ಷಿಕೆ 
2575 - 60 -265 - 0 - 02 -059 


132 


422 


423 


0.10 


14 .91 


7. 15 | 


2.80 | 


24.96 


ಹುಬ್ಬಳ್ಳಿ- ಧಾರವಾಡ ಕೇಂದ್ರ 
ಕಲಘಟಗಿ 
ಕುಂದಗೋಳ 


0 .10 


14.91 


715 


| 


2 .80 


24 .96 


0 .10 


14 . 91 


715 


2.80 


24 .96 


ನವಲಗುಂದ 


0 . 10 


14.91 


2 .80 


| 


24 .96 


7.15 
50.05 


0. 70 


104. 37 


19 .60 | 


174.72 


23) 


ಹಾವೇರಿ ಜಿಲ್ಲೆ ವಿಧಾನಸಭಾ ಕ್ಷೇತ್ರಗಳು 
ಶಿಗ್ಗಾಂವ್ 
ಹಾನಗಲ್ 


0 . 10 


14 . 91 


7 .15 


2 . 80 


24 .96 


0 .10 


14.91 


7.15 


2 .80 | 


24.96 


ಹಿರೇಕೆರೂರು 


0 .10 


14 . 91 


7 .15 


2 .80 


| 


24 .96 


0 .10 


14.91 


7.15 


2 .80 | 


24.96 


0.10 


14. 91 


715 


2 . 80 


24 .96 


0 .10 


14 .91 . 


7.15 | 


2.80 


| 


24 .96 


0 .60 


89 . 46 


| 


42.90 


| 


16. 80 


149 .76 


24) 


| 


ರಾಣೆಬೆನ್ನೂರು 
| ಹಾವೇರಿ 
ಬ್ಯಾಡಗಿ 

ಒಟ್ಟು 
ಬಿಜಾಪುರ ಜಿಲ್ಲೆಯ ವಿಧಾನ ಸಭಾ ಕ್ಷೇತ್ರಗಳು 
ಮುದ್ದೇಬಿಹಾಳ 
ದೇವರಹಿಪ್ಪರಗಿ 
ಬಸವನ ಬಾಗೇವಾಡಿ 
ನಾಗಠಾಣ ( ಮೀ ) 


0 .10 


14.91 


7.15 


2 .80 | 


24.96 


0 .10 


14 . 91 . 


7 .15 


| 


2 . 80 


| 


24 .96 


0.10 


14 . 91 


7.15 


2.80 | 


24 .96 


0 .10 


14 . 91 


715 


2 .80 


24.96 


ಬಿಜಾಪುರ ನಗರ 


0 .10 


14 . 91 


7.15 


| 


2.80 


| 


24.96 


ಬಬಲೇಶ್ವರ 


0 .10 


14 . 91 


7.15 


2 .80 


| 


24 .96 


පුරයි 


0 .10 


14 .91 


7.15 


2 .80 


24 .96 


0 .10 


14.91 . 


7.15 | 


2 .80 


| 


24.96 


0. 80 


119 . 28 


| 


57.20 


|| 


22 .40 


| 


199 . 68 


25 ) . 


ಸಿಂದಗಿ | 

ಒಟ್ಟು 
ಬಾಗಲಕೋಟೆ ಜಿಲ್ಲೆಯ ವಿಧಾನಸಭಾ 
ಕ್ಷೇತ್ರಗಳು 
ಜಮಖಂಡಿ 


0 .10 


14 .91 


715 


2 . 80 


| 


24.96 


ಬೀಳಗಿ, 


0 .10 


14 . 91 


715 


| 


2 .80 


|| 


24 .96 


0 .10 


14.91 


7.15 , 


2.80 


24 .96 


ಮುಧೋಳ 
ಬಾಗಲಕೋಟೆ 


0 .10 


14 .91 


715 


2. 80 


| 


24 .96 


ಬಾದಾಮಿ 


0 .10 


14 . 91 


7.15 | 


2 .80 


| 


24.96 


ತೇರದಾಳ 


0 .10 


14 . 91 


7 .15 


2 .80 


| 


24 .96 


ಹುನಗುಂದ 


0 .10 


14 . 91 


7. 15 


2 .80 


24 .96 


0 .70 


104.37 


50. 05 


- 19.60 


174 . 72 


ಒಟ್ಟು 
ಚಿಕ್ಕಮಗಳೂರು ಜಿಲ್ಲೆಯ ವಿಧಾನಸಭಾ 
ಕ್ಷೇತ್ರಗಳು 
ಚಿಕ್ಕಮಗಳೂರು 
ಕಡೂರು 
ಮೂಡಿಗೆರೆ 


0 .10 


14 . 91 


7.15 


2. 80 


| 


24.96 


0 .10 


14 . 91 


715 


2 .80 


| 


24.96 


0.10 


14.91 


7.15 


2.80 


24.96 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 


೧೩೪೯ 


ಲೆಕ್ಕಶೀರ್ಷಿಕೆ 4575 - 60 - 800 - 0 - 01 


ಕ್ರಮ 
ಸಂಖ್ಯೆ 


ವಿಧಾನಸಭಾ ಕ್ಷೇತ್ರಗಳು 


ಲೆಕ್ಕಶೀರ್ಷಿಕೆ 
2575 - 60 - 265 - 0 - 02 - 059 


ಒಟ್ಟು 


132 


422 


423 


0 .10 


14 .91 


7.15 | 


2.80 | 


24 .96 


ಶೃಂಗೇರಿ 
ತರೀಕೆರೆ 


0 .10 


14 . 91 


715 


| 


2 . 80 


| 


24.96 


ಒಟ್ಟು 


0 .50 


74.55 


| 


35 .75 


14 . 00 


124 . 80 


ಉತ್ತರ ಕನ್ನಡ ಜಿಲ್ಲೆಯ ವಿಧಾನಸಭಾ 
ಕ್ಷೇತ್ರಗಳು 
ಶಿರಸಿ 


0.10 


14.91 


7 .15 


| 


2 . 80 


| 


24.96 


0 .10 


14 . 91 


7.15 


| 


2 . 80 


24 .96 


ಭಟ್ಕಲ್ 
ಕುಮುಟಾ 


0 .10 


14 . 91 


2 .80 


| 


24 .96 


0 .10 


14 . 91 


715 
7.15 
7.15 , 


2 . 80 


ಯಲ್ಲಾಪುರ 
ಹಳಿಯಾಳ 


24.96 


0 .10 


14 . 91 


2 .80 


24 .96 


0 .10 


14 . 91 


7.15 | 


2 . 80 


24.96 


0 . 60 


89 .46 


42. 90 


16. 80 


| 


149 .76 


28 ) 


| ಕಾರವಾರ 

ಒಟ್ಟು 
ಗದಗ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳು 
ಶಿರಹಟ್ಟಿ 
ಗದಗ. 


0 .10 


14 . 91 


7 .15 


2 .80 | 


24.96 


0 .10 


14 . 91 


715 


2 . 80 


24 .96 


ರೋಣ 


0 .10 


14 . 91 


715 


2 .80 


24.96 


ನರಗುಂದ 


0 .10 


14 . 91 


2 .80 | 


24 .96 


715 
28.60 


0. 40 


59 . 64 


| | 


11 .20 


| 


99.84 


29 ) 


- ಒಟ್ಟು 
ಬೆಳಗಾಂ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳು 
ಬೆಳಗಾಂ ಉತ್ತರ 
ಬೆಳಗಾಂ ದಕ್ಷಿಣ 
| ಬೆಳಗಾಂ ಗ್ರಾಮಾಂತರ 


0 .10 


14 . 91 


2. 80 


| 


24 .96 


7.15 | 
7. 15 


0.10 


14 . 91 


| 


2 .80 


| 


24 .96 


0 .10 


14 . 91 


7 .15 


2 .80 


| 


24 .96 


ಕುಡಚಿ 


0 .10 


14 . 91 


715 


2 .80 


24.96 


0 .10 


14.91 


7.15 


| 


2 .80 


24.96 


0 .10 


14 . 91 


715 


2 .80 


| 


24 .96 


ಯಮಕನಮರಡಿ | 
ಚಿಕ್ಕೋಡಿ- ಸದಲಗ 
ರಾಯಭಾಗ 
ಕಾಗವಾಡ 
ಅಥಣಿ 


0 .10 


14 . 91 


715 


2. 80 


24.96 


0 .10 


14 . 91 


715 


2 . 80 


24 .96 


0.10 


14 . 91 


7.15 


| 


2 . 80 | 


24 .96 


ಗೋಕಾಕ್ 


0 .10 


14 . 91 


715 


2 . 80 


| 


24 .96 


11 


ಅರಬಾವಿ 


0 .10 


14 . 91 


2 . 80 


24.96 


7.15 
7.15 


0.10 


14 . 91 


2.80 


24 .96 


0 .10 


14 . 91 


715 


2 . 80 | 


24.96 


0 .10 


14 . 91 


7 .15 


| 


2 .80 | 


2496 


ಹುಕ್ಕೇರಿ 
ಕಿತ್ತೂರು 
ನಿಪ್ಪಾಣಿ 
ಖಾನಾಪುರ 
ಬೈಲಹೊಂಗಲ 
ಸವದತ್ತಿ ಎಲ್ಲಮ್ಮ 
ರಾಮದುರ್ಗ 


0 .10 


14 . 91 


715 


2 . 80 


24 .96 


0.10 


14 .91 


7.15 


2 .80 | 


24 .96 


17 . 


0 .10 


14.91 


715 


| 


2 .80 


| 


24.96 


18 


0 .10 


14 . 91 


7 .15 


2 .80 | 


24 .96 


- ಒಟ್ಟು 


1 .80 


268 .38 | 128. 70 


50.40 


449 . 28 


೧೩೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 


ಭಾಗ ೧ 


ಲೆಕ್ಕಶೀರ್ಷಿಕೆ 
2575 - 60 - 265 - 0 - 02 - 059 


ಲೆಕ್ಕಶೀರ್ಷಿಕೆ 4575 - 60 - 800 - 0 - 01 
132 | 422 423 


ಒಟ್ಟು 


ಕ್ರಮ 

ವಿಧಾನಸಭಾ ಕ್ಷೇತ್ರಗಳು 
ಸಂಖ್ಯೆ 
30 ) | ಹಾಸನ ಜಿಲ್ಲೆಯ ವಿಧಾನ ಸಭಾ ಕ್ಷೇತ್ರಗಳು 

ಬೇಲೂರು 
ಅರಸೀಕೆರೆ 


0 .10 


14 . 91 


2 . 80 


| 


24 .96 


0.10 


14 . 91 


715 
7.15 | 
7.15 


2 .80 


| 


24 .96 


ಶ್ರವಣಬೆಳಗೊಳ 


0 .10 


14 . 91 


2 .80 


24 .96 


ಹೊಳೆನರಸಿಪುರ 


0 .10 


14 . 91 


715 


2 .80 


| 


24 .96 


ಅರಕಲಗೂಡು 


0 .10 


14 . 91 


715 


2 .80 


| 


24 .96 


ಹಾಸನ 


0 .10 


14 .91 


715 


2 .80 


24.96 


ಸಕಲೇಶಪುರ 


0 .10 


14 .91 


7.15 


2 . 80 | 


24 .96 


0 . 70 


104 .37 


| 


50.05 


19 . 60 


174 . 72 


ಒಟ್ಟು 
ಒಟ್ಟು ಮೊತ್ತ 


22.50 


3354.75 


| 1608. 75 


630.00 


5616.00 


ಎಸ್ .ಉಮಾವತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ -1 & 2, 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 


ಸರ್ಕಾರಿ ಆದೇಶ ಸಂಖ್ಯೆ : ಯೋಣ 41 ಯೋವಿವಿ 2012 ದಿನಾಂಕ:07 .02.2013ರ ಅನುಬಂಧ - 2 


( ರೂ . ಲಕ್ಷಗಳಲ್ಲಿ ) 


ಕ್ರಮ 


ಲೆಕ್ಕಶೀರ್ಷಿಕೆ 
2575 - 60 - 265 - 0 - 02 - 059 


| ವಿಧಾನಪರಿಷತ್ ಸದಸ್ಯರ ಹೆಸರುಗಳು 
ಸಂಖ್ಯೆ 

(ಶ್ರೀ / ಶ್ರೀಮತಿ 
1) ಬೀದರ್ ಜಿಲ್ಲೆ 


ಒಟ್ಟು 


ಲೆಕ್ಕಶೀರ್ಷಿಕೆ 4575 - 60 - 800 - 0 - 01 
_ 132 | 422 


423 


ಬಸವರಾಜ್ ಹೆಚ್ ಪಾಟೀಲ್ 


0 .10 


14. 91 


7.15 


2 .80 


24 .96 


ರಘುನಾಥರಾವ್ ಮಾಲಕಪುರೆ 


0 .10 


14 .91 


7.15 


2 . 80 


24.96 


ఒటు 


0 . 20 


29 . 82 


14.30 


5 . 60 


49. 92 


2) ಬಳ್ಳಾರಿ ಜಿಲ್ಲೆ 

ಮೃತ್ಯುಂಜಯ ಜಿನಗಾ 


0 .10 


14 . 91 


715 


2 .80 


24 .96 


ಒಟ್ಟು 


0 .10 


14 .91 


7.15 


2 . 80 


24.96 


3) ಚಿತ್ರದುರ್ಗ ಜಿಲ್ಲೆ 

ಜಿ.ಎಚ್.ತಿಪ್ಪಾರೆಡ್ಡಿ 


0. 10 | 


14 .91 


| 


7.15 | 


2 . 80 


| 


24 .96 


0 .10 


14 .91 


7 .15 


| 


2.80 


24 .96 


4) ದಾವಣಗೆರೆ ಜಿಲ್ಲೆ 

ಡಾ : ಎ .ಹೆಚ್.ಶಿವಯೋಗಿಸ್ವಾಮಿ 


0 .10 


14 . 91 


7 .15 


2 . 80 


24.96 


0 .10 


14 .91 


715 


2 . 80 


24 .96 


5 ) ಗುಲ್ಬರ್ಗಾ ಜಿಲ್ಲೆ 

ಶಶಿಲ್ ಜಿ. ನಮೋಶಿ 


0.10 


14.91 


7 .15 


2 . 80 


24 .96 


0 .10 


14 . 91 


7. 15 


2 .80 


24 .96 


ಅಲ್ಲಮ ಪ್ರಭು ಪಾಟೀಲ್ 
ಕೆ. ಬಿ. ಶಾಣಪ್ಪ 


0 .10 


14.91 


7. 15 


2 .80 


24 .96 


ಅಮರನಾಥ ಪಾಟೀಲ್ 


0 .10 


14 . 91 


715 


2 . 80 


24.96 


0 .40 


59 .64 


28.60 


11.20 


99 . 84 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨ , ೨೦೧೩ 


೧೩೫೧ 


ಲೆಕ್ಕಶೀರ್ಷಿಕೆ 4575 - 60 - 800 - 0 - 01 


ಕ್ರಮ 


ಲೆಕ್ಕಶೀರ್ಷಿಕೆ 
2575 - 60 - 265 - 0 - 02 - 059 


ಒಟ್ಟು 


132 


422 


423 


ವಿಧಾನಪರಿಷತ್ ಸದಸ್ಯರ ಹೆಸರುಗಳು 
ಸಂಖ್ಯೆ 

( ಶ್ರೀ / ಶ್ರೀಮತಿ 
6) ಕೊಪ್ಪಳ ಜಿಲ್ಲೆ 

ಅಚಾರ್ ಹಾಲಪ್ಪ ಬಸಪ್ಪ 


0 .10 


14 .91 


7 .15 


2 . 80 


24 .96 


0.10 


14.91 


7 .15 


2 . 80 


24 .96 


7) ಕೋಲಾರ ಜಿಲ್ಲೆ 
1 . ನಸೀರ್ ಅಹಮದ್ 


0 .10 


14.91 


7 .15 


2 . 80 


24 .96 


ವೈ . ಎ . ನಾರಾಯಣಸ್ವಾಮಿ 


0 .10 


14 . 91 


7 .15 


2. 80 


24 .96 


0 .20 


29 . 82 


14 . 30 


5 . 60 


49 .92 


0.10 


14 .91 


7 .15 


2 .80 


24 .96 


8) ತುಮಕೂರು ಜಿಲ್ಲೆ 

ಜಗ್ಗೇಶ್ 
ಎಂ . ಡಿ . ಲಕ್ಷ್ಮೀನಾರಾಯಣ 
ಎಂ. ಆರ್‌. ಹುಲಿನಾಯ್ಕರ್ 


0 .10 


14 . 91 


7 .15 


2. 80 


24 .96 


0 .10 


14 . 91 


7 . 15 


2 . 80 


24 .96 


0.30 


0 . 30 


44. 73 


21 .45 


8 .40 


74 . 88 


9) ರಾಮನಗರ ಜಿಲ್ಲೆ 

ಎಂ . ವಿ .ರಾಜಶೇಖರನ್ 
ಸೈಯದ್ ಮುಧೀರ್ ಆಗಾ 


0.10 


14 . 91 


7 .15 


2 . 80 


24 .96 


0.10 


14 . 91 


7. 15 


2 .80 


24 .96 


ఒటు 


0 . 20 


29 . 82 


14.30 | 


5 .60 


49.92 


10 ) ಬೆಂಗಳೂರು ನಗರ ಜಿಲ್ಲೆ 


0.10 


14 . 91 


715 


2 . 80 


24 .96 


ಡಾ : ದೊಡ್ಡರಂಗೇಗೌಡ 
ಬಿ. ಜೆ. ಪುಟ್ಟಸ್ವಾಮಿ 
ಎಂ . ಆರ್.ಸೀತಾರಾಮ್ 


0 .10 


14.91 


7.15 


2 . 80 


24 .96 


0.10 


14.91 


7.15 


2. 80 


24 .96 


ಡಿ. ಎಸ್ .ವೀರಯ್ಯ 


0.10 


14 .91 


7 . 15 


2 . 80 


2496 


0 .10 


14 . 91 


7 .15 


2 .80 


24 .96 


0.10 


14 .91 


7 .15 


2. 80 


24 .96 


0 .10 


14 .91 


7 .15 


2 . 80 


24 .96 


ಬಿ.ಎಸ್ . ಸುರೇಶ್ 
ಡಾ :ಎಸ್‌.ಆರ್‌.ಲೀಲಾ 
ಆರ್‌. ವಿ . ವೆಂಕಟೇಶ್ 
ವಿಮಲಾಗೌಡ 
ಪ್ರೊ : ಎಂ .ಆರ್.ದೊರೆಸ್ವಾಮಿ 
ಪ್ರೊ : ಡಾ : ಮುಮ್ರಾಜ್ ಅಲಿ ಖಾನ್ 
ದಯಾನಂದ 


0 .10 


14 . 91 


7 .15 


2 . 80 


24 .96 


0.10 


14 . 91 


7.15 


2 . 80 


24 .96 


0 .10 


14 . 91 


7 .15 


2. 80 


24.96 


0 .10 


14 . 91 


7 .15 


2 .80 


24 .96 


ತಾರಾ ಅನೂರಾಧ 


0 .10 


14 . 91 


7 . 15 


2 . 80 


24.96 


ಕೆ.ಗೋವಿಂದರಾಜ್ 


0 .10 


14 .91 


7 .15 


2 .80 


24 .96 


ವಿ.ಸೋಮಣ್ಣ 


0 .10 


14 . 91 


7 .15 


2 .80 


24 .96 


ಲಹರ್ ಸಿಂಗ್ ಸಿರೋಯಾ 


0 .10 


14 . 91 


7 .15 


2 . 80 


24 .96 


ಒಟ್ಟು 


1 .50 


223 .65 


107.25 


42. 00 


374 .40 


11 ) ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 


ಪುಟ್ಟಣ್ಣ 


| 


0.10 


1491 


1491 


7.15 


7 .15 


2 .80 


24.96 


೧೩೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 


ಭಾಗ ೧ 


ಲೆಕ್ಕಶೀರ್ಷಿಕೆ 4575 - 60 - 800 - 0 - 01 


ಕ್ರಮ 


ಲೆಕ್ಕಶೀರ್ಷಿಕೆ 
2575 - 60 - 265 - 0 - 02 - 059 


ಒಟ್ಟು 


132 


422 


423 


| ವಿಧಾನಪರಿಷತ್ ಸದಸ್ಯರ ಹೆಸರುಗಳು | 
ಸಂಖ್ಯೆ ( ಶ್ರೀ / ಶ್ರೀಮತಿ 

ರಾಮಚಂದ್ರಗೌಡ 
3 . ಇ.ಕೃಷ್ಣಪ್ಪ 


0 . 10 


14 . 91 


7.15 


2 . 80 


24.96 . 


0 .10 


14 . 91 


7.15 


2 . 80 


24 .96 


ಒಟ್ಟು 


0 .30 


44.73 


21.45 


8 .40 


74.88 


1 


. 


0.10 


14 . 91 


7. 15 


2 . 80 


24 .96 


12) ಮೈಸೂರು ಜಿಲ್ಲೆ 

ಸಿದ್ದರಾಜು 
ಕೆ. ಆರ್‌. ಮಲ್ಲಿಕಾರ್ಜುನಪ್ಪ 
ಎಸ್. ನಾಗರಾಜು 


0.10 


7.15 


2.80 


24.96 


14.91 
14 .91 


0.10 


715 


2 .80 


24.96 


0 .10 


14 . 91 


| | 


715 


2 . 80 


2496 


ಕೆ. ವಿ . ನಾರಾಯಣಸ್ವಾಮಿ 
ಸಿ. ಹೆಚ್ .ವಿಜಯಶಂಕರ 


0 .10 


14.91 


715 


2 .80 


24 .96 


ಗೋ . ಮಧುಸೂದನ್ 


0 .10 


14 . 91 


7.15 


2 . 80 


24.96 


ಒಟ್ಟು | 


0 .60 


89 . 46 


42 .90 


16. 80 


149.76 


0 .10 


14.91 


7.15 


2 .80 


24 .96 


13) ಮಂಡ್ಯ ಜಿಲ್ಲೆ 

| ಮರಿತಿಬ್ಬೇಗೌಡ 
ಬಿ .ರಾಮಕೃಷ್ಣ 
ಅಶ್ವತ್‌ನಾರಾಯಣ 


0 .10 


14 . 91 


715 


2 . 80 


24 .96 


0 .10 


14 .91 


7 .15 


2 .80 


24 .96 


0 .30 


44.73 


21 . 45 


8 .40 


74 .88 


14) ಕೊಡಗು ಜಿಲ್ಲೆ 

ಎಂ .ಸಿ.ನಾಣಯ್ಯ 
2 . ಟಿ . ಜಾನ್ 


0.10 


14.91 


7.15 


2 .80 


24.96 


0 .10 


14 .91 


7.15 


2 .80 


24 .96 


ಒಟ್ಟು | 


0 .20 


29 . 82 


14. 30 | 


5 . 60 


49 . 92 


0 .10 


14 .91 


115 


2 .80 


24.96 


15) ದಕ್ಷಿಣ ಕನ್ನಡ ಜಿಲ್ಲೆ 

| ಡಿ . ವಿ.ಸದಾನಂದಗೌಡ 

ಕೆ.ಮೋನಪ್ಪ ಭಂಡಾರಿ 
3 ಗಣೇಶ್ ಕಾರ್ಣಿಕ್ 


0 .10 


14 . 91 


7 . 15 


2. 80 


24.96 


0 .10 


14 .91 


7.15 


2 . 80 


24.96 


ಒಟ್ಟು 


0 . 30 


44 .73 


21 .45 


8 .40 


74 . 88 


16 ) ಉಡುಪಿ ಜಿಲ್ಲೆ 

ಕೆ. ಪ್ರತಾಪಚಂದ್ರ ಶೆಟ್ಟಿ 


1 


0.10 


14 .91 


7. 15 


2 .80 


24 .96 


ಕೋಟ ಶ್ರೀನಿವಾಸ ಪೂಜಾರಿ 


0.10 


14 .91 


7 . 15 


2 . 80 


24 .96 


0 . 20 


29 .82 


14. 30 | 


5.60 


49 . 92 


17 ) ಶಿವಮೊಗ್ಗ ಜಿಲ್ಲೆ 


ಡಿ . ಹೆಚ್ . ಶಂಕರಮೂರ್ತಿ 


0.10 | 


14. 91 


715 


2 . 80 


24 .96 


0.10 


14 . 91 


7.15 


2 .80 


24 .96 


ಭಾರತಿ ಶೆಟ್ಟಿ 
ಆರ್.ಕೆ.ಸಿದ್ದರಾಮಣ್ಣ 
ಪ್ರೊ : ಪಿ . ವಿ.ಕೃಷ್ಣಭಟ್ 


0.10 


14 . 91 


7 .15 


2 .80 | 


24 .96 


0 .10 


14.91 


7 .15 


2 . 80 


24 .96 


ಬಾನುಪ್ರಕಾಶ್ 


0 .10 


14 . 91 


7 .15 


2 . 80 


24.96 


ಒಟ್ಟು 


0 .50 


74 .55 


35 .75 


14 . 00 


124 . 80 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨ , ೨೦೧೩ 


೧೩೫೩ 


ಕ್ರಮ 

| ವಿಧಾನಪರಿಷತ್ ಸದಸ್ಯರ ಹೆಸರುಗಳು | 
ಸಂಖ್ಯೆ 

( ಶ್ರೀ / ಶ್ರೀಮತಿ 
18) ಧಾರವಾಡ ಜಿಲ್ಲೆ 


ಲೆಕ್ಕಶೀರ್ಷಿಕೆ 
2575 - 60 - 265 - 0 - 02 - 059 


ಒಟ್ಟು 


ಲೆಕ್ಕಶೀರ್ಷಿಕೆ 4575 - 60 - 800 - 0 - 01 
_ 132 | 422 
423 


ವಿಜಯಸಂಕೇಶ್ವರ 


0 .10 


14 . 91 


7 .15 


2 .80 


24.96 


0 .10 


14 . 91 


7 .15 


2 . 80 


24 .96 


ಮತ್ತಿಕಟ್ಟಿವೀರಣ್ಣ 
ಬಸವರಾಜ ಹೊರಟ್ಟಿ 


0.10 


14 . 91 


7.15 


2 . 80 


24 .96 


ಮೋಹನ್ ಎ .ಲಿಂಬೇಕಾಯಿ 


0 .10 


14. 91 


7 .15 


2 . 80 


24 .96 


5 


| ಮಾನೆ ಶ್ರೀನಿವಾಸ 


0.10 


14.91 


715 


2 . 80 


24 .96 


- 


ಒಟ್ಟು | 
ಒಟ್ಟು | 


0.50 


74 .55 


35 .75 


14 . 00 


124 .80 


19) ಹಾವೇರಿ 


0 .10 


14 . 91 


715 


2.80 


2496 


| ಶಿವರಾಜ ಸಜ್ಜನರ 
ಸೋಮಣ್ಣ ಸ್ವಾಮಿಲಿಂಗ 
ಬೇವಿನಮರದ 


0 .10 


14 .91 


715 


2 .80 


2496 


ಒಟ್ಟು 


0 . 20 


29 . 82 


14.30 


5 . 60 | 


49 . 92 


20) ಬಿಜಾಪುರ ಜಿಲ್ಲೆ 


ಅರುಣ ಶಹಾಪುರ 


0 .10 


14 . 91 


7.15 


7 . 15 


2 .80 


24 .96 


ಒಟ್ಟು 


0.10 


0 .10 


14. 91 


7 .15 


2 . 80 


24.96 


21 ) ಬಾಗಲಕೋಟೆ ಜಿಲ್ಲೆ 

| ಎಸ್. ಆರ್. ಪಾಟೀಲ್ 


0.10 


14 .91 


715 


2 . 80 


24 .96 


| ಜಿ. ಎಸ್. ನ್ಯಾಮಗೌಡ 


0 .10 


14. 91 


7 . 15 | 


2 . 80 


24 .96 


ನಾರಾಯಣ ಸಾ . ಬಾಂಡಗೆ 


0 .10 


14 .91 


7.15 


2 .80 


24 .96 


ಒಟ್ಟು 


0 .30 


44 .73 


21.45 


8 . 40 


74. 88 


22 ) ಚಿಕ್ಕಮಗಳೂರು ಜಿಲ್ಲೆ 


0 .10 


14 . 91 


7.15 


2 .80 | 


24 .96 


ಮೋಟಮ್ಮ 
ಎ . ವಿ. ಗಾಯಿತ್ರಿ ಶಾಂತೇಗೌಡ 


0.10 


14. 91 


7 .15 


2 .80 


24 .96 


ಎಂ .ಶ್ರೀನಿವಾಸ್ 


0 .10 


14 . 91 


7 .15 


2 . 80 


24.96 


ఒట్టు 


0 .30 


44 . 73 


21 .45 


8 .40 


74.88 


23 ) ಉತ್ತರ ಕನ್ನಡ ಜಿಲ್ಲೆ 


ಘೋಟ್ನಕರ್ ಶ್ರೀಕಾಂತ ಲಕ್ಷ್ಮಣ 


0 .10 


14.91 


7.15 | 


2 . 80 


24 .96 


0 .10 


14 . 91 


7 .15 


2 . 80 


24.96 


24 ) ಬೆಳಗಾಂ ಜಿಲ್ಲೆ 


0 .10 


14 . 91 


7 .15 


2.80 


24 .96 


ವೀರಕುಮಾರ್ ಅಪ್ಪಾಸೋ 
ಪಾಟೀಲ್ 
ಕವಟಗಿ ಮಠ ಮಹಂತೇಶ್ 


0 .10 


14 . 91 


7 .15 


2 . 80 


24 .96 


ಮಹಾಂತೇಶ್ ಶಿವಾನಂದ ಕೌಜಲಗಿ . 


0 .10 


14 . 91 


715 


2 . 80 


2496 


0 .30 


44 .73 


21 .45 


8 . 40 


74 .88 


೧೩೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 


230 0 


35 CEB 4575 – 60 – 800 - 0 -01 


ಲೆಕ್ಕಶೀರ್ಷಿಕೆ 
2575 –60 – 265 – 0 – 02 - 059 


2880 


132 


422 


423 


ಕ್ರಮ 

ವಿಧಾನಪರಿಷತ್ ಸದಸ್ಯರ ಹೆಸರುಗಳು 
ಸಂಖ್ಯೆ 

(ಶ್ರೀ / ಶ್ರೀಮತಿ 
25 ) do 

| ಪಟೇಲ್ ಶಿವರಾಂ 


0 . 10 


14 .91 


7.15 


2.80 


24.96 


20 : 30 


0 . 10 


14.91 


7 . 15 


2 .80 


24 . 96 


ಒಟ್ಟು ಮೊತ್ತ 

7 .50 1118 .25 536 .25 210 .00 1872 .00 

ಎಸ್ .ಉಮಾವತಿ 

JoDFOU e Qed joatFD35 - 1 & 2 , 
PR .627 

ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 

ENERGY SECRETARIAT 
Sub : Tripartite Adjustment of dues payable by Power Sector Utilities to the State Govt out of subsidy released to them . 
Read : 1. Govt Order No . EN 145 PSR 2004 Dated : 15 .03.2005 . 

2 ) Govt Order No . EN 55 PSR 2008 Dated : 04.09.2008 . 
3 ) Govt Order No. EN 14 PSR 2012 Dated 23 .04 . 2012 , 09. 05 .2012 , 05 . 06 . 2012 , 25 .06 .2012 , 03 .07 .2012 , 23.07.2012 , 

06 .08.2012 , 31.08. 2012 , 06 .09. 2012 , 04. 10 .2012 , 08. 10 .2012 , 02 . 11 .2012 , 15 . 11 .2012 , 14 . 12 .2012 , 11 .01. 2013 , 

23 .01.2013, 23.02.2013 , 01.03.2013, 07.03.2013, 23.03.2013, 30 -03-2013 and 30.03.2013, (Re- allocation Order) 

4) KERC Tariff Order Dated : 25 .11. 2009 & 07. 12 .2010 . 
Preamble : 

The Power Sector Utilities in Karnataka namely Karnataka Power Corporation (KPCL ), Karnataka Power Transmission 
Corporation (KPTCL), Bangalore Electricity Supply Company (BESCOM ), Mangalore Electricity Supply Company (MESCOM ), 
Hubli Electricity Supply Company (HESCOM ), Gulbarga Electricity Supply Company (GESCOM ) and Chamundeshwari 
Electricity Supply Corporation (CESC ) have dues payable to Government of Karnataka towards electricity tax , guarantee 
commission and principal & interest on loans . These revenue receivables from the above mentioned utilities are proposed to be 
realized out of subsidy payable to ESCOMsby Government of Karnataka in FY 2012 - 13 through a tripartite adjustment. 


The Karnataka Electricity Regulatory Commission in its Tariff Order dated 30 . 04 .2012 approved regular subsidy of Rs. 4776 .93 
Crs payable to ESCOMs for 2012 - 13 for free power supply to IP sets of 10 HP & below and BJ/KJ Installations consuming upto 
18 units per month . The KERC had also earlier approved an additional subsidy ( truing up subsidy) of Rs. 2700.28 Crs for the 
years 2007 -08 , 2008 -09 and 2009- 10 payable over FY 10 - 13. The Government of Karnataka had released Rs. 1092.67 Crs in 
2010 - 11 and 2011- 12 towards this truing up subsidy . The balance truing up subsidy to be released in 2012- 13 was Rs. 1607 .61 
crores (Rs. 2700 . 28 - 1092.67 crores). 


In FY 2012 -13 out of budget provision of Rs.6550 crores, till date the State Government has released Rs. 4602 .85 Crores 
towards regular subsidy of 2012 - 13 and Rs.1051. 15 crores towards balance of truing up subsidy 2012- 13, totaling to Rs. 5654 
crores as cash release to ESCOMs. The balance of regular subsidy of Rs. 174 .08 Crores and truing up subsidy of Rs. 566 .34 
crores totaling Rs.740 .42 Crs now is to be released and it is proposed to release this amountby means of an adjustment order. 
There is also an amount of Rs. 102 . 19 crores payable by KPCL and Rs 1.38 crores payable by KPTCL to State Government. 
Energy Department has conveyed that there has been short release of regular subsidy to some ESCOMS to the tune of 
Rs. 933. 14 Crs during the years 2007 -08 to 2010 -11. Subject to reconciliation of these figures , it is proposed to release 
additional subsidy of Rs. 103.57 crores to ESCOMs in Financial Year 2012- 13 adjustable towards earlier short releases in the 
books of ESCOMs. This additional subsidy would be adjustable towards dues of ESCOMs to KPCL/KPTCL and this in turn 
would facilitate KPCL/KPTCL to meet its dues to Government of Karnataka through book adjustment. 


5 . 


Hence the following tripartite adjustment Order for Financial Year 12 -13 is proposed . 


GOVERNMENT ORDER NO EN 14 PSR 2012 BANGALORE, DATE : 30.03.2013 
The Government is pleased to accord approval for adjustment of Rs. 74042 .13 Lakhs payable by ESCOMs to Government of 
Karnataka towards release of regular subsidy of 2012-13 of Rs.17408. 13 lakhs and Rs.56634.00 lakhs towards balance of 
truing up subsidy as narrated in the preamble . The details of adjustment out of releases made towards subsidy payable to 
ESCOMs in Financial Year 2012- 13 are as follows. 


280 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 


023838 


(Rs. in Lakhs) 

CREDIT 


Head of Account 


Amount 


Total 
Amount 


Total Amount 


A : ESCOM S PORTION 

DEBIT 
Head of Account 

Amount 
Regular | Arrears of 

Subsidy Subsidy 
Subsidy to ESCOMs 
2801-80 - 101- 1-04 - 106 
BESCOM 

6567 .00 37781.13 
MESCOM 

2409 . 00 4184. 00 


Electricity Tax 

0043 -00 - 101 -0 -01 
Electricity Tax collection 


70607. 90 


70607 . 90 


HESCOM 


9925 .00 


Interest on Loans to 
KPTCL / ESCOMs 

0049- 04-190 -0 - 02 
APDRP - ESCOMS 


GESCOM 
CESC 


1860. 00 
6572 .00 


4744.00 

0 


1493 . 88 


PMGY 


155 . 34 


Sub Total 


17408 . 00 


56634 . 1374042. 13 


52 . 18 


35 .56 


1736 . 96 


Gangakalyan 
Power Sector 

Automation 
Principal Repayment of 

Loans : 
6801 -00- 205 - 1 -02 

APDRP 


1254 .59 


110 .01 


118 .60 


PMGY 
Gangakalyan 
Power Sector 
Automation 


50 .50 


1533.70 


L 


L 


L 


Guarantee Commission 
0075-00-108 -01-01 

ESCOMs 


163.57 


163 .57 


2 . 


Furth 


TOTAL – (A ) 74042 . 13 TOTAL – ( A ) 

74042. 13 
Further, approval is also accorded for tripartite adjustment of an amount of Rs. 10357 .40 lakhs of Karnataka Power Corporation 
Limited & Karnataka Power Transmission Corporation Limited dues payable to State Government out of the additional subsidy 

released to ESCOMs in Financial Year12- 13 as follows. 
B : KPCL portion 

(Rs. in Lakhs ) 


DEBIT 


CREDIT 


Head of Account 


Amount 
Subsidy 


Total Amount 


Head of Account 


Amount 


Total Amount 


Subsidy to ESCOMs 
2801-80 - 101- 1-04- 106 

BESCOM 


Royalty from KPCL 
0801-01 - 201-0 -01 


8524 .00 


915 . 00 


MESCOM 


935 . 00 


GESCOM 


6132 .00 


Guarantee Commission 

from KPCL 


0075 -00 - 108 - 0 -01 


139 . 32 


CESC 

2236 .82 
(KPCL to adjust this receipt against power 
purchase dues of ESCOMs ) 


10218 .82 


Electricity Tax 
0043 -00 -101-0 -01 


1555 .50 


TOTAL – (B ) 


10218 .82 


TOTAL – (B ) 


10218 .82 


0233 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 


230 


C - KPTCL s PORTION 


(Rs. in Lakhs) 


DEBIT 


CREDIT 


Head of Account 


Arrears of 
Subsidy 


Amount 


Head of Account 


Amount 


Amount 


Subsidy to ESCOMs 


Guarantee Commission 

from KPTCL 


0075 -00 - 108 -0 -01 


8 .43 


2801-80 - 101 -1 -04 - 106 
GESCOM 

138 .58 
GESCOM to adjust against 

balance subsidy 
(KPTCL to adjust this receipt against 
transmission charges due from GESCOM ) 


Interest on Loans to 

KPTCL 


0049 -04- 190 - 0 -02 


APDRP 


70. 74 


Principal Repayment of 

Loans : 


6801-00 - 205 - 1 -02 


APDRP 


59. 41 


TOTAL – (C ) 

138 . 58 TOTAL – (C ) 

138 .58 
Grand Total (A + B + C ) 84399 .53 Grand Total (A + B + C ) 

84399 .53 
The amount payable by KPCL, KPTCL & ESCOMs to State Government as furnished by the utilities is enclosed as Annexure-l 
which forms part of this order. 
The Accountant General (A & E ), Karnataka is requested to ensure accounting the above as adjustments in the books of the 
State Government as there is no outflow of cash . 
The KPCL , KPTCL & ESCOMs and Chief Electrical Inspectorate to Government (CEIG ) are to account these adjustments in 
their books of accounts suitably . 
The amount of Rs. 10218 .82 lakhs payable by KPCL to Government shall be met out of the additional subsidy released to 
ESCOMs adjusted against the power purchase dues receivable by KPCL from ESCOMs. Related ESCOMs would account this 
as additional subsidy provided by Government ofKarnataka to make up for the short release in Financial Year 2007- 11. 
The amount of Rs. 138 .58 Lakhs payable by KPTCL to Government shall be met out of the additional subsidy released to 
GESCOM adjusted against the arrears of transmission charges receivable by KPTCL from GESCOM . GESCOM has to account 
this as additional subsidy provided by Government ofKarnataka to make up for the short release in Financial Year 2007 - 11 . 
The release of subsidy by the Government shall be accounted against the subsidy , arrears of subsidy & short release of subsidy 
as approved by Karnataka Electricity Regulatory Act and as indicated in the Government Orders issued from time to time. The 
releases of subsidy to ESCOMs have to be reconciled with the Administrative Department periodically. 
This order is issued with the concurrence of Finance Department vide U .O . note No : FD 505 Exp - 1/2013 dated 30 .03. 2013. 

BY ORDER AND IN THE NAME OF GOVERNOR OF KARNATAKA, 

A . A . CHAPPARBAND 
UNDER SECRETARY TO GOVERNMENT, 

ENERGY DEPARTMENT 
ANNEXURE -I 
Amount payable to GoK during 2012 - 13 
(Tripartite Adjustment) 

(Rs. in lakhs) 


Nature of 

amount 
payable to 

GoK 


BESCOM MESCOM HESCOM GESCOM 


CESC 


Total 
ESCOMs 


KPCL KPTCL 


TOTAL 


Electricity 
Tax collected 
and retained 


43310.00 


6500. 00 


8400. 00 


6295 .51 6102.39 


70607 .90 


1555.50 


72163 .40 


227 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 


೧೩೫೭ 


Nature of 

amount 
payable to 

GoK 


BESCOM MESCOM HESCOM GESCOM 


CESC 


Total 
ESCOMs 


KPCL KPTCL | TOTAL 


2 


Royalty 
payable 
GoK 


to 


0 .00 


0 . 00 


8524 .00 


8524 . 00 


Guarantee 
Commission 
payable to 
GOK /PFC 


3 


0 . 07 


13 . 39 


150 .00 


0 .11 


163.57 


139.32 


8 .43 


311. 32 


Loan 


Interest on 
APDRP Loan 


4 . 


496 .64 


10 .04 


647 .79 


84. 70 


254 .71 


1493.88 


70.74 


1564 .62 


dues 


Principal 
amount 
repayment of 
APDRP Loan 
- dues 


417 .09 


7 . 94 


543 .90 


71 . 13 


214 .53 


1254 .59 


59.41 


1314. 00 


Interest on 
PMGY Loan - 


6 


13 .23 


12 . 25 


51. 06 


78 . 80 


0 . 00 


155 . 34 


155 .34 


Dues 


7 


Principal 
amount 
repayment of 
PMGY Loan - 
dues 


11.03 


7 .66 


36 .81 


54.51 


0 . 00 


110 .01 


110 .01 


8 


Principal 
repayment 
towards 
power sector 
Automation 
Loan 
instalments 


14 . 70 


14 .70 


14,70 


13. 05 


13.06 


13.05 


13.05 


0 .00 


55 .50 


55.50 


7.94 


9.70 


7.05 


5 .87 


0.00 


30.56 


30. 56 


Interest 
repayment on 
Loans 
relating to 
power sector 
Automation 
Gangakalyan 
a Principal 
dues 
Gangakalyan 
a Interest 
dues 

Total 


10 


54 . 10 


12 .00 


52.50 


0.00 
0 .00 


0.00 
0 .00 


118 .60 


118 .60 


11 


23 .80 


5 . 28 


23. 10 


0 .00 


52. 18 


52. 18 


44348 .60 


6592. 96 


9925 .26 


6603.57 


6571.74 


74042. 13 


10218 .82 


138 . 58 


84399. 53 


A . A . CHAPPARBAND 
UNDER SECRETARY TO GOVERNMENT, 

ENERGY DEPARTMENT 


PR .718 


೧೩೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 

ಭಾಗ ೧ 
ಇಂಧನ ಸಚಿವಾಲಯ 
ವಿಷಯ: ಭಾಗ್ಯಜ್ಯೋತಿ/ ಕುಟೀರ ಜ್ಯೋತಿ ಸ್ಥಾವರಗಳ ಬಾಕಿ ಹಣವನ್ನು ಮನ್ನಾ ಮಾಡುವ ಬಗ್ಗೆ. 

ಓದಲಾಗಿದೆ: 1. ದಿನಾಂಕ 13.05 .2013ರಂದು ನಡೆದ ಅನೌಪಚಾರಿಕ ಸಚಿವ ಸಂಪುಟದ ಸಭೆಯ ತೀರ್ಮಾನ . 
ಪ್ರಸ್ತಾವನೆ: 
1. ಕರ್ನಾಟಕ ರಾಜ್ಯದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಒಂದು ವಿದ್ಯುತ್ ದೀಪದ ಸಂಪರ್ಕವನ್ನು ಕಲ್ಪಿಸುವ ಉದ್ದೇಶದಿಂದ 

ಭಾಗ್ಯಜೋತಿ / ಕುಟೀರ ಜ್ಯೋತಿಯೋಜನೆಯನ್ನು ಅನುಷ್ಠಾನಗೊಳಿಸಿದೆ. 
2. ಭಾಗ್ಯ ಜ್ಯೋತಿ | ಕುಟೀರ ಜ್ಯೋತಿ ಸ್ಥಾವರಗಳ ಬಳಕೆದಾರರು ತಿಂಗಳಿಗೆ 18 ಯೂನಿಟ್‌ಗಳವರೆಗೆ ಉಚಿತ ವಿದ್ಯುತ್ ಬಳಸಲು 

ಅವಕಾಶವಿರುವುದು ಒಂದು ತಿಂಗಳಿಗೆ 18 ಯೂನಿಟ್‌ಗಳಿಗಿಂತ ಹೆಚ್ಚು ಬಳಕೆಯಾದಲ್ಲಿ ಅಥವಾ ಒಂದಕ್ಕಿಂತ ಹೆಚ್ಚು ವಿದ್ಯುತ್ ದೀಪ ಹೊಂದಿದ್ದಲ್ಲಿ, 
ಅಂತಹ ಸ್ಥಾವರಗಳಿಗೆ ಸಾಮಾನ್ಯ ಗೃಹ ಬಳಕೆ ದರದಲ್ಲಿ ವಿದ್ಯುತ್ ಶುಲ್ಕವನ್ನು ವಿಧಿಸಲಾಗುತ್ತದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 145 ಪಿಎಸ್ಆರ್ 2004 ದಿನಾಂಕ: 15.03.2005ರಲ್ಲಿ ಭಾಗ್ಯ ಜ್ಯೋತಿ/ ಕುಟೀರ ಜ್ಯೋತಿ ಸ್ಥಾವರಗಳ ಪ್ರತಿ 
ತಿಂಗಳ 18 ಯೂನಿಟ್‌ಗಳವರೆಗಿನ ಬಳಕೆಗೆ ಉಚಿತ ವಿದ್ಯುತ್ ಸೌಲಭ್ಯವನ್ನು ಒದಗಿಸಲು ಆದೇಶಿಸಲಾಗಿದೆ. 
ಭಾಗ್ಯ ಜ್ಯೋತಿ / ಕುಟೀರ ಜ್ಯೋತಿ ಬಳಕೆದಾರರು ವಿದ್ಯುತ್ ದರ ಪಾವತಿಸದಿರುವುದರಿಂದ ವಿದ್ಯುತ್ ಸರಬರಾಜು ಕಂಪನಿಗಳ ಲೆಕ್ಕಗಳಲ್ಲಿ 
ಮಾರ್ಚ್ 2013 ಅಂತ್ಯಕ್ಕೆ ರೂ 294 . 24 ಕೋಟಿಗಳ ಬಾಕಿ ಉಳಿದಿದೆ. ವಿದ್ಯುತ್ ಸರಬರಾಜು ಕಂಪನಿವಾರು ಬಾಕಿ ಇರುವ ವಿವರಗಳು ಈ 
ಕೆಳಕಂಡಂತಿದೆ. 

ರೂ . ಕೋಟಿಗಳಲ್ಲಿ 
ಸ್ಥಾವರಗಳ ಸಂಖ್ಯೆ 31.03.2013ರ ಅಂತ್ಯಕ್ಕೆ ಬಾಕಿ 

ಉಳಿದಿರುವ ಮೊತ್ತ 
ಬೆವಿಕಂ 507183 

84 . 60 


ವಿಸಕಂ 


ಮವಿಕಂ 


139511 


38. 80 


ಹುವಿಕಂ 


709515 


65 . 78 


ಗುವಿಕಂ 


523978 


06 .73 


ಚಾವಿಸನಿನಿ 


410434 


| 


98. 33 


2290621 


294 .24 


ಸರ್ಕಾರವು ಈ ಯೋಜನೆಯನ್ನು ಪರಿಶೀಲಿಸಿದ್ದು ದಿನಾಂಕ: 13. 05.2013ರ ವರೆಗೆ ಭಾಗ್ಯ ಜ್ಯೋತಿ / ಕುಟೀರ ಜ್ಯೋತಿ ಸ್ಥಾವರಗಳ ಲೆಕ್ಕದಲ್ಲಿರುವ 
ವಿದ್ಯುತ್‌ ಬಾಕಿಯನ್ನು ಮನ್ನಾ ಮಾಡಲು ನಿರ್ಧರಿಸಿರುವ ಹಿನ್ನಲೆಯಲ್ಲಿ, ಪ್ರಸ್ತುತ ಆದೇಶ. 

* ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 34 ಪಿಎಸ್ ಆರ್ 2015, ಬೆಂಗಳೂರು, ದಿನಾಂಕ: 17.05.2013 
ಮೇಲಿನ ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಒಳಗೊಂಡು, ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ: 
1. ದಿನಾಂಕ: 13.05.2013 ರಲ್ಲಿದ್ದಂತೆ, ಭಾಗ್ಯಜ್ಯೋತಿ/ ಕುಟೀರ ಜ್ಯೋತಿಸ್ಥಾವರಗಳ ದಂಡ ಸಹಿತ ಬಾಕಿ ಮೊತ್ತವನ್ನು ಮನ್ನಾ ಮಾಡಲಾಗಿದೆ. 
2. ಈ ಸಂಬಂಧ ಭಾಗ್ಯಜ್ಯೋತಿ/ ಕುಟೀರ ಜ್ಯೋತಿ ಸ್ಥಾವರಗಳಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದಲ್ಲಿ ಅಂತಹ ಸ್ಥಾವರಗಳಿಗೆ ಕೂಡಲೆ ವಿದ್ಯುತ್ 

ಸಂಪರ್ಕಗೊಳಿಸುವುದು. 
ಮುಂದುವರೆದು, ದಿನಾಂಕ 14 .05 . 2013ರಿಂದ ಭಾಗ್ಯಜ್ಯೋತಿ / ಕುಟೀರ ಜ್ಯೋತಿ ಸ್ಥಾವರಗಳ ಫಲಾನುಭವಿ ಗ್ರಾಹಕರಿಂದ ಕರ್ನಾಟಕ ವಿದ್ಯುತ್ 
ನಿಯಂತ್ರಣ ಆಯೋಗದ ನಿಯಮಾವಳಿ ಪ್ರಕಾರ ವಿದ್ಯುತ್ ದರವನ್ನು ಆಯಾ ವಿದ್ಯುತ್ ಸರಬರಾಜು ಕಂಪನಿಗಳು ತಪ್ಪದೆ ಕಾಲಮಿತಿಯೊಳಗೆ 
ವಸೂಲಿ ಮಾಡುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ . ಎ . ಚಪ್ಪರ್‌ಬಂದ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ . 
PR .723 

ಇಂಧನ ಇಲಾಖೆ. 
ENERGY SECRETARIAT 
Sub Relaxation of Article 17 (c ) (4 ) of KFC 1957 for the first six months of 2013 -14 . 

Read : Finance Department U .O . Note NO : FD 506 Exp/ 1 2013 dated : 14. 05. 2013. 
Preamble : 
1. As per the Article 17 (c ) (4) of KFC 1957 the Accountant General is required to issue the authority of intimation for payment by 

State Huzur Treasury on account of Government investments in Companies. 
2 . The Finance Dept has concurred for relaxation of Article 17 (c ) (4) of the Karnataka Financial Code 1957 for the first six 

months of 2013 -14 vide Note No. FD 506 Exp/ 1 2013 dated : 14 .05 .2013. Hence, this order. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಆಗಸ್ಟ್ ೨೨ , ೨೦೧೩ 

೧೩೫೯. 
GOVERNMENT ORDER NO . EN 15 PSR 2013 BANGALORE, DATED 24th May 2013 
1 . Under the circumstances explained above , Government is pleased to relax the conditions of issuing of Authority of Intimation 

by Accountant General for payment by Treasuries on account of Government s Investments (Equity) required under Article 17 

(c )(4) of Karnataka Financial Code 1957 for the first six months of FY 2013- 14 . 
2. This order is issued with the concurrence of the Finance Dept vide Note No: FD 506 Exp/ 1 2013 dated : 14.05 .2013. 

BY ORDER AND IN THE NAME OF GOVERNOR OF KARNATAKA, 

A . A . CHAPPARBAND 

UNDER SECRETARY TO GOVERNMENT, 
PR.722 

ENERGY DEPARTMENT 

ಇಂಧನ ಸಚಿವಾಲಯ 
ವಿಷಯ : ಕವಿಪ್ರನಿನಿ ಮತ್ತು ವಿಸಕಂಗಳ ಪಿಂಚಣಿ ಮತ್ತು ಉಪದಾನ ಟ್ರಸ್ಟ್‌ಗಳಿಗೆ ಪಿಂಚಣಿ ಹಣ ಬಿಡುಗಡೆ ಮಾಡುವ ಕುರಿತು. 
ಓದಲಾಗಿದೆ: 1. ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಡಿಇ 14 ಪಿಎಸ್ಆರ್ 2002 ದಿನಾಂಕ 31. 05.2002 

2 . ಸರ್ಕಾರಿ ಆದೇಶ ಸಂಖ್ಯೆ : ಡಿಇ 15 ಪಿಎಸ್ಆರ್ 2002 ದಿನಾಂಕ 19.12.2002 

3. ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್‌ಡಿ 01 ಟಿಎಫ್ ಪಿ 2013 ದಿನಾಂಕ 20.04. 2013 . 
ಪ್ರಸ್ತಾವನೆ: 
1. ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಅಧಿಸೂಚನೆಯಲ್ಲಿ ಕರ್ನಾಟಕ ವಿದ್ಯುಚ್ಛಕ್ತಿ ಸುಧಾರಣಾ ( ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ 

(ಕವಿಪ್ರನಿನಿ) ಉದ್ಯಮಗಳು ಮತ್ತು ಅದರ ಸಿಬ್ಬಂದಿಯು ವಿದ್ಯುಚ್ಛಕ್ತಿ ವಿತರಣಾ ಮತ್ತು ವಿದ್ಯುತ್ ಸರಬರಾಜು ಕಂಪನಿಗಳ ವರ್ಗಾವಣೆ) ನಿಯಮಗಳು, 
2002 , ನಿಯಮ 4 (13) ( 1) ಪ್ರಕಾರ ನಿರ್ದಿಷ್ಟಪಡಿಸಲಾದ ಸಿಬ್ಬಂದಿಯ ಸೇವೆಗಳನ್ನು ಎರಡನೇ ವರ್ಗಾವಣೆ ದಿನಾಂಕದ ಜಾರಿಗೆ ಮೊದಲು ಮತ್ತು 
ಕರ್ನಾಟಕ ವಿದ್ಯುತ್ ಮಂಡಳಿ ಮತ್ತು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತಕ್ಕೆ (ಕವಿಪ್ರನಿನಿ) ನಿರ್ದಿಷ್ಟಪಡಿಸಲಾದ ಸಿಬ್ಬಂದಿಯು ಸಲ್ಲಿಸಿದ 
ಸೇವೆಗಳಿಗಾಗಿ ನಿವೃತ್ತಿ ವೇತನ ನಿಧಿಗಳು ಮತ್ತು ಶಾಸನ ಪ್ರದತ್ತ ಹಾಗೂ ಇತರೆ ಸಿಬ್ಬಂದಿ ಸಂಬಂಧಿತ ನಿಧಿಗಳ ಸಂಗ್ರಹಣೆಗೆ ರಾಜ್ಯ ಸರ್ಕಾರವು 
ಜವಾಬ್ದಾರಿಯಾಗಿರುವುದೇ ಹೊರತು ವಿದ್ಯುತ್ ಸರಬರಾಜು ಕಂಪನಿಯದಲ್ಲ ಮತ್ತು ನಿರ್ದಿಷ್ಟಪಡಿಸಲಾದ ಸಿಬ್ಬಂದಿಯ ಎರಡನೇ ವರ್ಗಾವಣೆ 
ಜಾರಿಯಾದ ಆಯಾಯ ದಿನಾಂಕದಲ್ಲಿದ್ದಂತೆ ನಿಧಿ ಸಂಗ್ರಹಣೆ ಮಾಡದ ಮಟ್ಟಿಗೆ ರಾಜ್ಯ ಸರ್ಕಾರವು ಹೊಣೆಯಾಗಿರುವುದೇ ಹೊರತು ವಿದ್ಯುತ್ 
ಸರಬರಾಜು ಕಂಪನಿಯದಲ್ಲವೆಂದು ತಿಳಿಸಲಾಗಿದೆ. 
ಮೇಲೆ( 2) ರಲ್ಲಿ ಓದಲಾದ ಸರ್ಕಾರಿ ಆದೇಶದ ಪ್ರಕಾರ, ಕವಿಪ್ರನಿನಿ ಪಿಂಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ನ್ನು , “ಕವಿಪ್ರನಿನಿ ಮತ್ತು ಎಸ್ಕಾಂಗಳ ಪಿಂಚಣಿ 
ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ಗಳೆಂದು ” ಮರುನಾಮಕರಣ ಮಾಡಿ, Pay as You Go ಪದ್ದತಿಯನ್ನು ಅನುಸರಿಸಿ ಕವಿಪ್ರನಿನಿ ಮತ್ತು ಎಸ್ಕಾಂಗಳ ನೌಕರರ 

ನಿವೃತ್ತಿ ಸೌಲಭ್ಯಗಳನ್ನು ( Terminal Benefits ) ಪಾವತಿಸಲು ಒಪ್ಪಿಗೆ ನೀಡಿದೆ. 
3, 2013 - 14ನೇ ಸಾಲಿನ ಆಯವ್ಯಯದಲ್ಲಿ ಕವಿಪ್ರನಿನಿ ಮತ್ತು ವಿಸಕಂಗಳ ಪಿಂಚಣಿ ಮತ್ತು ಉಪದಾನ ಟ್ರಸ್ಟ್‌ಗಳಿಗೆ ಪಿಂಚಣಿ ವಂತಿಗೆಗಾಗಿ “ 2801 - 80 

101 -1 -13 -106 (ಯೋಜನೇತರ) ” ಲೆಕ್ಕಶೀರ್ಷಿಕೆಯಡಿ ರೂ .500.00 ಕೋಟಿಗಳನ್ನು ಒದಗಿಸಲಾಗಿರುತ್ತದೆ. 
4 . ಕವಿಪ್ರನಿನಿ ಮತ್ತು ವಿಸಕಂಗಳ ಪಿಂಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಟ್ಗಳ ಕೋರಿಕೆಯನ್ನು ಸರ್ಕಾರವು ಪರಿಶೀಲಿಸಿ, 2013-14ನೇ ಸಾಲಿನ ಮೊದಲನೇ 

ತ್ರೈಮಾಸಿಕಕ್ಕೆ ಲೆಕ್ಕಶೀರ್ಷಿಕೆ "2801- 80 -101-1 - 13 -106 ” ಸಹಾಯಧನ ( ಯೋಜನೇತರ) ಅಡಿಯಲ್ಲಿ ರೂ . 125.00 ಕೋಟಿಗಳ ಅನುದಾನ 
ಬಿಡುಗಡೆ ಮಾಡಲು ಪ್ರಸ್ತುತ ಸರ್ಕಾರಿ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ ಇಎನ್ 7 ಪಿಎಸ್ಆರ್ 2013 ಬೆಂಗಳೂರು, ದಿನಾಂಕ: 10.05.2013 
1. ಸರ್ಕಾರವು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಮತ್ತು ಎಸ್ಕಾಂಗಳ ಪಿಂಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ಗೆ 2013-14ನೇ ಸಾಲಿನ 

ಮೊದಲನೇ ತ್ರೈಮಾಸಿಕಕ್ಕೆ ಲೆಕ್ಕಶೀರ್ಷಿಕೆ "2801 - 80- 101 -1- 13 - 106 ” ಸಹಾಯಧನ ( ಯೋಜನೇತರ) ದ ಅಡಿಯಲ್ಲಿ ರೂ . 125 .00 ಕೋಟಿ 

(ನೂರ ಇಪ್ಪತ್ತೈದುಕೋಟಿಗಳು ಮಾತ್ರ) ಗಳನ್ನು ಬಿಡುಗಡೆ ಮಾಡಿ ಆದೇಶಿಸಿದೆ. 
2. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು ಸರ್ಕಾರದ ಉಪ ಕಾರ್ಯದರ್ಶಿ , ಇಂಧನ ಇಲಾಖೆಯವರ ಮೇಲು ರುಜುವನ್ನು ಸ್ವೀಕೃತ 

ರಸೀದಿಯಲ್ಲಿ ಪಡೆದು ಹಣವನ್ನು ಪಡೆಯತಕ್ಕದ್ದು. 
ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು “ಕವಿಪ್ರನಿನಿ ಮತ್ತು ಎಸ್ಕಾಂಗಳ ಪಿಂಚಣಿ ಮತ್ತು ಗ್ರಾಚ್ಯುಟಿ ಟ್ರಸ್ಟ್‌ಗೆ” ಬಿಡುಗಡೆ ಮಾಡಿರುವ 
ಅನುದಾನದ ಬಳಕೆಯ ಬಗ್ಗೆ ದೃಢೀಕರಣ ಪತ್ರ ( Utilisation Certificate) ನ್ನು ಸಲ್ಲಿಸತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ FD 01 TFP 2013 , ಬೆಂಗಳೂರು, ದಿನಾಂಕ: 20.04 .2013ರಲ್ಲಿ ಸರ್ಕಾರದ 
ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರದಂತೆ ಹೊರಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್.ಆರ್. ನಾಗೇಂದ್ರ, 
ಸರ್ಕಾರದ ಉಪ ಕಾರ್ಯದರ್ಶಿ . 

ಇಂಧನ ಇಲಾಖೆ. 


PR. 720 


೧೩೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 


ಭಾಗ ೧ 


ಇಂಧನ ಸಚಿವಾಲಯ 
ವಿಷಯ : ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಮತ್ತು 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್ ಸೆಟ್ ವಿದ್ಯುತ್ ಸ್ಥಾವರಗಳಿಗೆ ಉಚಿತ ವಿದ್ಯುತ್ 

ಸರಬರಾಜು ಮಾಡುವುದಕ್ಕಾಗಿ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಸಹಾಯಧನ ಬಿಡುಗಡೆ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 145 ಪಿಎಸ್‌ ಆರ್‌ 2004 ದಿನಾಂಕ 15 .03 . 2005 . 

2 . ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 55 ಪಿಎಸ್ಆರ್ 2008 ದಿನಾಂಕ 04 .09 . 2008 . 

3. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 13 ಪಿಎಸ್ಆರ್ 2013 ದಿನಾಂಕ 05.04.2013 , 26 . 04 .2013 ಮತ್ತು 02 . 05. 2013 . 
ಪ್ರಸ್ತಾವನೆ: 
1. ಮೇಲಿನ ಕ್ರಮಾಂಕ - 1ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ " ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ವಿದ್ಯುತ್ ಸ್ಥಾವರ ಒಂದಕ್ಕೆ ಪ್ರತಿ ತಿಂಗಳು 18 

ಯೂನಿಟ್‌ವರೆಗೆ ಮಾತ್ರ ಉಚಿತ ವಿದ್ಯುತ್ ಒದಗಿಸಲು ( ನಿಗದಿಪಡಿಸಿದ ನಿಬಂಧನೆ ಮತ್ತು ಷರತ್ತಿಗೆ ಒಳಪಟ್ಟು) ಅನುಮೋದನೆ ನೀಡಲಾಗಿರುತ್ತದೆ. 
ಮೇಲಿನ ಕ್ರಮಾಂಕ -2ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ [ಗೊತ್ತುಪಡಿಸಲಾದ ನಿಬಂಧನೆಗಳು ಮತ್ತು ಷರತ್ತುಗಳಿಗೊಳಪಟ್ಟು] ಮುಂದಿನ 
ಆದೇಶದವರೆಗೆ ದಿನಾಂಕ 01 - 08 - 2008ರಿಂದ ಜಾರಿಗೆ ಬರುವಂತೆ ರೈತರ 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ವಿದ್ಯುತ್ ಸ್ಥಾವರಗಳಿಗೆ ಉಚಿತ 
ವಿದ್ಯುತ್ ಸರಬರಾಜು ಮಾಡುವುದಕ್ಕೆ ಸಂಬಂಧಿಸಿದಂತೆ ವಿದ್ಯುತ್ ಸರಬರಾಜು ಕಂಪನಿಗಳ ಬೇಡಿಕೆ ಮೊಬಲಗು ಸರ್ಕಾರದಿಂದ ಮರುಪಾವತಿಸುವುದಕ್ಕೆ 

ಅನುಮೋದನೆ ನೀಡಲಾಗಿರುತ್ತದೆ. 
3. ವಿದ್ಯುತ್ ಸರಬರಾಜು ಕಂಪನಿಗಳು ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಮತ್ತು 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ವಿದ್ಯುತ್ ಸ್ಥಾವರಗಳಿಗೆ ಉಚಿತ 

ವಿದ್ಯುತ್ ಸರಬರಾಜು ಮಾಡುವುದಕ್ಕಾಗಿ 2013 - 14ನೇ ಸಾಲಿನ ಆಯವ್ಯಯ ಸವಿವರ ವೆಚ್ಚದ ಅಂದಾಜುಗಳು ಲೆಕ್ಕಶೀರ್ಷಿಕೆ "2801 -80 -101 -1- 04 

106 ಸಹಾಯಧನ (ಯೋಜನೇತರ)" ದ ಅಡಿಯಲ್ಲಿ ರೂ . 5250.00 ಕೋಟಿಗಳನ್ನು ಒದಗಿಸಲಾಗಿದೆ. 
4. ಮೇಲೆ ಕ್ರಮಾಂಕ - 1 ಮತ್ತು 2 ರಲ್ಲಿ ಓದಲಾದ ಸರ್ಕಾರಿ ಆದೇಶಗಳ ಅನುಸರಣೆಯಲ್ಲಿ, ಆರ್ಥಿಕ ವರ್ಷ 2013 -14ರಲ್ಲಿ ಈವರೆವಿಗೆ ರೂ . 900 

ಕೋಟಿಗಳನ್ನು (ಒಂಭೈನೂರು ಕೋಟಿಗಳು ಮಾತ್ರ) ಕ್ರಮಾಂಕ (3)ರಲ್ಲಿ ಸೂಚಿಸಿರುವ ಸರ್ಕಾರಿ ಆದೇಶಗಳಲ್ಲಿ ಬಿಡುಗಡೆ ಮಾಡಿದೆ. 
5. ಆರ್ಥಿಕ ಇಲಾಖೆಯು ಮಾಸಿಕ ರೂ . 350 ಕೋಟಿಗಳ ಸಹಾಯಧನವನ್ನು ಬಿಡುಗಡೆ ಮಾಡಲು ಸೂಚಿಸಿದೆ. 2013ರ ಏಪ್ರಿಲ್ ತಿಂಗಳಿನಲ್ಲಿ ರೂ . 200 
ಕೋಟಿಗಳಷ್ಟು ಅಧಿಕವಾಗಿ ಸಹಾಯಧನವನ್ನು ವಿದ್ಯುತ್ ಸರಬರಾಜು ಕಂಪನಿಗಳ ಪರವಾಗಿ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತಕ್ಕೆ ಬಿಡುಗಡೆ 
ಮಾಡಿದೆ. ಮೇ ತಿಂಗಳಿನಲ್ಲಿ ಈಗಾಗಲೇ ಮಾಡಿರುವ ರೂ . 350 ಕೋಟಿಗಳ ಜೊತೆಗೆ ರೂ . 150 ಕೋಟಿಗಳನ್ನು ವಿದ್ಯುತ್ ಸರಬರಾಜು ಕಂಪನಿಗಳ 
ಪರವಾಗಿ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತಕ್ಕೆ ಬಿಡುಗಡೆ ಮಾಡಲು ಸೂಚಿಸಿದೆ. ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಬಿಡುಗಡೆ ಮಾಡಿರುವ 
ರೂ . 200 .00 ಕೋಟಿ ಮತ್ತು ಈ ಆದೇಶದಲ್ಲಿ ಬಿಡುಗಡೆ ಮಾಡಲಿರುವ ರೂ .150.00 ಕೋಟಿಗಳನ್ನು ಜೂನ್- 2013ನೇ ಸಾಲಿಗೆಂದು ಪರಿಗಣಿಸಲು 
ಆರ್ಥಿಕ ಇಲಾಖೆ ಸೂಚಿಸಿದೆ. ಆದ್ದರಿಂದ 2013ರ ಜೂನ್ ತಿಂಗಳ ಸಹಾಯಧನವಾದ ರೂ . 350 ಕೋಟಿಗಳನ್ನು ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿಯೇ 
ಮುಂಗಡವಾಗಿ ಬಿಡುಗಡೆ ಮಾಡಲಾಗಿದೆ ಎಂದು ಆರ್ಥಿಕ ಇಲಾಖೆ ಸೂಚಿಸಿದೆ . ಆದ್ದರಿಂದ 2013ರ ಜೂನ್ ತಿಂಗಳಿನಲ್ಲಿ ಯಾವುದೇ ಸಹಾಯಧನ 

ಬಿಡುಗಡೆ ಮಾಡಲು ಅವಕಾಶವಿರುವುದಿಲ್ಲವೆಂದೂ ಆರ್ಥಿಕ ಇಲಾಖೆಯು ತಿಳಿಸಿದೆ. 
6. ಸರ್ಕಾರವು 2013 -14ನೇ ಸಾಲಿನ ಮೇ ತಿಂಗಳಿನಲ್ಲಿ ರೂ . 150 ಕೋಟಿಗಳ ಸಹಾಯಧನವನ್ನು ವಿದ್ಯುತ್ ಸರಬರಾಜು ಕಂಪನಿಗಳ ಪರವಾಗಿ 
ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತಕ್ಕೆ ಬಿಡುಗಡೆ ಮಾಡಲು ಪ್ರಸ್ತುತ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ ಇಎನ್ 13 ಪಿಎಸ್ಆರ್ 2013 ಬೆಂಗಳೂರು, ದಿನಾಂಕ 28.05.2013 
ಸರ್ಕಾರವು ಭಾಗ್ಯಜ್ಯೋತಿ/ ಕುಟೀರಜ್ಯೋತಿ ಮತ್ತು 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ವಿದ್ಯುತ್ ಸ್ಥಾವರಗಳಿಗೆ ಉಚಿತ ವಿದ್ಯುತ್ ಸರಬರಾಜು 
ಮಾಡುತ್ತಿರುವುದಕ್ಕಾಗಿ ರೂ . 150. 00 ಕೋಟಿಗಳ ( ರೂ . ನೂರಐವತ್ತು ಕೋಟಿಗಳು ಮಾತ್ರ) ಸಹಾಯಧನವನ್ನು ವಿದ್ಯುತ್ ಸರಬರಾಜು ಕಂಪನಿಗಳಿಗೆ 
ಲೆಕ್ಕಶೀರ್ಷಿಕೆ ("2801 - 80 - 101 - 1 - 04 - 106 (ಸಹಾಯಧನ) ( ಯೋಜನೇತರ ) ಬಾಬು ಈ ಕೆಳಕಂಡಂತೆ ಬಿಡುಗಡೆಗೊಳಿಸಿ ಆದೇಶಿಸಿದೆ. 

( ರೂ , ಕೋಟಿಗಳಲ್ಲಿ) 
ವಿದ್ಯುತ್ 

ವಿಸಕಂಗಳ ಪರವಾಗಿ 
ಸರಬರಾಜು 

ಕವಿನಿನಿಗೆ ಬಿಡುಗಡೆ 
ಕಂಪನಿಗಳು 


ಬೆವಿಕಂ 


50. 00 


ಮವಿಕಂ 


18 .00 


ಹುವಿಕಂ 


36 .00 


ಗುವಿಕಂ 


25 .00 


ಚಾವಿಸನಿನಿ 


21. 00 


ಒಟ್ಟು 150. 00 
ಈ ಆದೇಶದಲ್ಲಿ ಬಿಡುಗಡೆ ಮಾಡಿರುವ ಸಹಾಯಧನವನ್ನು 10ಹೆಚ್‌ಪಿವರೆಗಿನ ನೀರಾವರಿ ಪಂಪುಸೆಟ್‌ಗಳ ಬಾಯ್ತು ಎಂದು ಪರಿಗಣಿಸುವುದು . 
3. ವಿದ್ಯುತ್ ಸರಬರಾಜು ಕಂಪನಿಗಳ ಪರವಾಗಿ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತಕ್ಕೆ ರೂ . 150 .00 ಕೋಟಿಗಳನ್ನು ಬಿಡುಗಡೆ ಮಾಡಿದೆ. ಹಣ 

ಸ್ವೀಕೃತಿ ರಸೀದಿಯ ಮೇಲೆ ಸರ್ಕಾರದ ಉಪ ಕಾರ್ಯದರ್ಶಿ, ಇಂಧನ ಇಲಾಖೆ ಇವರ ಮೇಲು ರುಜು ಪಡೆದು ಹಣ ಪಡೆಯತಕ್ಕದ್ದು . 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 

೧೩೬೧ 
4. ಈ ಆದೇಶದ ಪ್ರಕಾರ ಹಣ ಸ್ವೀಕೃತಿ ಮಾಡುವ ಸಂಸ್ಥೆಗಳು ಮೂರು ದಿನಗಳೊಳಗೆ ಅನುಸರಣ ವರದಿ ಮತ್ತು ಬಳಕೆಯ ಪ್ರಮಾಣ ಪತ್ರ ( Utilization 

Certificate ) ಸಲ್ಲಿಸತಕ್ಕದ್ದು. 
ವಿದ್ಯುತ್ ಸರಬರಾಜು ಕಂಪನಿಗಳ ಪರವಾಗಿ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತಕ್ಕೆ ಬಿಡುಗಡೆ ಮಾಡಿದ ಸಹಾಯಧನವನ್ನು ವಿದ್ಯುತ್ 

ಸರಬರಾಜು ಕಂಪನಿಗಳ ವಿದ್ಯುತ್ ಖರೀದಿ- ಅಸಲು ಬಾಕಿಗೆ ಲೆಕ್ಕೀಕರಿಸುವುದು. 
6. ಎಲ್ಲಾ ವಿದ್ಯುತ್ ಸರಬರಾಜು ಕಂಪನಿಗಳು, ತಮ್ಮ ವಿದ್ಯುತ್ ಖರೀದಿ ಬಾಕಿಗಳನ್ನು ಪಾವತಿಸಲು ನಿಯತಕ್ರಿಯಾ ಯೋಜನೆಯೊಂದನ್ನು 

ಹೊಂದಿರತಕ್ಕದ್ದು ಹಾಗೂ ವಿದ್ಯುತ್ ಖರೀದಿ ಬಾಕಿಯನ್ನು ವಿದ್ಯುತ್ ಸರಬರಾಜು ಕಂಪನಿಗಳ ಸ್ವಂತ ಸಂಪನ್ಮೂಲಗಳಿಂದ ಪಾವತಿಸತಕ್ಕದ್ದು. 
7. 10ಹೆಚ್ ಪಿವರೆಗಿನ ನೀರಾವರಿ ಪಂಪ್‌ಸೆಟ್ಟುಗಳಿಗೆ ಮತ್ತು ಭಾಗ್ಯಜ್ಯೋತಿ/ ಕುಟೀರಜ್ಯೋತಿ ವಿದ್ಯುತ್ ಸ್ಥಾವರಗಳಿಗೆ ಸಂಬಂಧಿಸಿದ ಎಲ್ಲಾ ಬೇಡಿಕೆಗಳ ಬಗ್ಗೆ 

ಮಹಾ ಲೇಖಪಾಲರಿಂದ ಪರಿಶೀಲಿಸಿ/ ಲೆಕ್ಕ ಪರಿಶೋಧನೆಗೆ ಒಳಪಡಿಸತಕ್ಕದ್ದು ಹಾಗು ಲೆಕ್ಕ ಪರಿಶೋಧನಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 
8. ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ FD 594 Exp-I 2013 , ಬೆಂಗಳೂರು, ದಿನಾಂಕ : 27. 05. 2013ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎ. ಎ. ಚಪ್ಪ‌ಬಂದ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ . 
PR .721 

ಇಂಧನ ಇಲಾಖೆ. 

ಇಂಧನ ಸಚಿವಾಲಯ 
ವಿಷಯ : ಭಾಗ್ಯಜ್ಯೋತಿ/ ಕುಟೀರಜ್ಯೋತಿ ಮತ್ತು 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್ ಸೆಟ್ ವಿದ್ಯುತ್ ಸ್ಥಾವರಗಳಿಗೆ ಉಚಿತ ವಿದ್ಯುತ್ 

ಸರಬರಾಜು ಮಾಡುವುದಕ್ಕಾಗಿ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಸಹಾಯಧನ ಬಿಡುಗಡೆ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 145 ಪಿಎಸ್ಆರ್ 2004 ದಿನಾಂಕ 15.03.2005. 

2. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 55 ಪಿಎಸ್ಆರ್ 2008 ದಿನಾಂಕ 04. 09 .2008. 

3. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 13 ಪಿಎಸ್ಆರ್ 2008 ದಿನಾಂಕ 05.04. 2013 ಮತ್ತು 26 .04 .2013 . 
ಪ್ರಸ್ತಾವನೆ: 
1. ಮೇಲಿನ ಕ್ರಮಾಂಕ - 1ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ " ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ವಿದ್ಯುತ್ ಸ್ಥಾವರ ಒಂದಕ್ಕೆ ಪ್ರತಿ ತಿಂಗಳು 18 

ಯೂನಿಟ್‌ವರೆಗೆ ಮಾತ್ರ ಉಚಿತ ವಿದ್ಯುತ್ ಒದಗಿಸಲು ( ನಿಗದಿಪಡಿಸಿದ ನಿಬಂಧನೆ ಮತ್ತು ಷರತ್ತಿಗೆ ಒಳಪಟ್ಟು) ಅನುಮೋದನೆ ನೀಡಲಾಗಿರುತ್ತದೆ. 
2 . ಮೇಲಿನ ಕ್ರಮಾಂಕ - 2ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ [ಗೊತ್ತುಪಡಿಸಲಾದ ನಿಬಂಧನೆಗಳು ಮತ್ತು ಷರತ್ತುಗಳಿಗೊಳಪಟ್ಟು] ಮುಂದಿನ 

ಆದೇಶದವರೆಗೆ ದಿನಾಂಕ01 - 08 - 2008ರಿಂದ ಜಾರಿಗೆ ಬರುವಂತೆ ರೈತರ 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ವಿದ್ಯುತ್ ಸ್ಥಾವರಗಳಿಗೆ ಉಚಿತ 
ವಿದ್ಯುತ್ ಸರಬರಾಜು ಮಾಡುವುದಕ್ಕೆ ಸಂಬಂಧಿಸಿದಂತೆ ವಿದ್ಯುತ್ ಸರಬರಾಜು ಕಂಪನಿಗಳ ಬೇಡಿಕೆ ಮೊಬಲಗು ಸರ್ಕಾರದಿಂದ 

ಮರುಪಾವತಿಸುವುದಕ್ಕೆ ಅನುಮೋದನೆ ನೀಡಲಾಗಿರುತ್ತದೆ. 
3. ವಿದ್ಯುತ್ ಸರಬರಾಜು ಕಂಪನಿಗಳು ಭಾಗ್ಯಜ್ಯೋತಿ/ಕುಟೀರಜ್ಯೋತಿ ಮತ್ತು 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ವಿದ್ಯುತ್ ಸ್ಥಾವರಗಳಿಗೆ ಉಚಿತ 

ವಿದ್ಯುತ್ ಸರಬರಾಜು ಮಾಡುವುದಕ್ಕಾಗಿ 2013 - 14ನೇ ಸಾಲಿನ ಆಯವ್ಯಯ ಸವಿವರ ವೆಚ್ಚದ ಅಂದಾಜುಗಳು ಲೆಕ್ಕಶೀರ್ಷಿಕೆ "2801 - 80 - 101-1 

04 - 106 ಸಹಾಯಧನ (ಯೋಜನೇತರ) " ದ ಅಡಿಯಲ್ಲಿ ರೂ .5250. 00 ಕೋಟಿಗಳನ್ನು ಒದಗಿಸಲಾಗಿದೆ. 
4, 2013 -14ನೇ ಸಾಲಿನ ಮೇ ಮಾಹೆಗೆ ರೂ . 350.00 ಕೋಟಿಗಳ ಸಹಾಯಧನವನ್ನು ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಬಿಡುಗಡೆ ಮಾಡಲು 
ಪ್ರಸ್ತುತ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ ಇಎನ್ 13 ಪಿಎಸ್ಆರ್ 2013 ಬೆಂಗಳೂರು, ದಿನಾಂಕ 02. 05.2013 
1. ಸರ್ಕಾರವು ಭಾಗ್ಯಜ್ಯೋತಿ | ಕುಟೀರಜ್ಯೋತಿ ಮತ್ತು 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ ವಿದ್ಯುತ್ ಸ್ಥಾವರಗಳಿಗೆ ಉಚಿತ ವಿದ್ಯುತ್ 

ಸರಬರಾಜು ಮಾಡುತ್ತಿರುವುದಕ್ಕಾಗಿ ರೂ . 350.00 ಕೋಟಿಗಳ ( ರೂ . ಮುನ್ನೂರ ಐವತ್ತು ಕೋಟಿಗಳು ಮಾತ್ರ) ಸಹಾಯಧನವನ್ನು ವಿದ್ಯುತ್ 
ಸರಬರಾಜು ಕಂಪನಿಗಳಿಗೆ ಲೆಕ್ಕಶೀರ್ಷಿಕೆ ("2801 - 80 -101 -1 - 04 -106 ( ಸಹಾಯಧನ) (ಯೋಜನೇತರ) ಬಾಬ್ಬು ಸಹಾಯಧನವನ್ನು ಈ 
ಕೆಳಕಂಡಂತೆ ಬಿಡುಗಡೆಗೊಳಿಸಿ ಆದೇಶಿಸಿದೆ. 

( ರೂ , ಕೋಟಿಗಳಲ್ಲಿ ) 
ವಿದ್ಯುತ್ ಸರಬರಾಜು 10ಹೆಚ್‌ಪಿ ವರೆಗಿನ ನೀರಾವರಿ ಭಾಗ್ಯ ಜ್ಯೋತಿ/ ಕುಟೀರ 2013 - 14ರ ಮೇ 
ಕಂಪನಿಗಳು - ಪಂಪ್ಸೆಟ್ ವಿದ್ಯುತ್ ಸ್ಥಾವರಗಳಿಗೆ | ಜ್ಯೋತಿ ಸ್ಥಾವರಗಳಿಗೆ ಮಾಹೆಗೆ ಬಿಡುಗಡೆ 
ಬೆವಿಕಂ 

45 .00 3 .00 

48. 00 


ಮವಿಕಂ 


21.00 


1. 00 


22 .00 


ಹುವಿಕಂ 


135 . 00 


5 .00 


140 .00 


ಗುವಿಕಂ 


77 . 00 


4 .00 


81 .00 


53 . 00 


2 . 00 


55. 00 


ಚಾವಿಸನಿನಿ 
ಹುಕ್ಕೇರಿ 
ಒಟ್ಟು 


4 .00 


0 . 00 


4 . 00 | 


335 . 00 


15 .00 


350 .00 


೧೩೬ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 


ಭಾಗ ೧ 


ವಿದ್ಯುತ್ 
ಸರಬರಾಜು 
ಕಂಪನಿಗಳು 


ವಿದ್ಯುತ್ ಸರಬರಾಜು 
ಕಂಪನಿಗಳ ಪರವಾಗಿ 
ಕರ್ನಾಟಕ ವಿದ್ಯುತ್ 
ನಿಗಮ ನಿಯಮಿತಕ್ಕೆ 
ನೇರ ಬಿಡುಗಡೆ 


ವಿದ್ಯುತ್ 
ಸರಬರಾಜು 
ಕಂಪನಿಗಳಿಗೆ 

ನೇರ 


ವಿದ್ಯುತ್ ಸರಬರಾಜು 
ಕಂಪನಿಗಳ ಪರವಾಗಿ 
ಬೆಂಗಳೂರು ವಿದ್ಯುತ್ 
ಸರಬರಾಜು ಕಂಪನಿಗೆ ನೇರ 

ಬಿಡುಗಡೆ ( GUVNL) 


( ರೂ .ಕೋಟಿಗಳಲ್ಲಿ ) 
ವಿದ್ಯುತ್ ಸರಬರಾಜು ಕಂಪನಿಗಳ 
ಪರವಾಗಿ ಚಾಮುಂಡೇಶ್ವರಿ ವಿದ್ಯುತ್ 
ಸರಬರಾಜು ನಿಗಮ ನಿಯಮಿತಕ್ಕೆ 
ನೇರ ಬಿಡುಗಡೆ 

ಒಟ್ಟು ಮೊತ್ತ 
( JSWPTC ) 
0. 00 

48.00 


ಬಿಡುಗಡೆ 


ಬೆವಿಕಂ 


48 .00 


0 . 00 


0 .00 


ಮವಿಕಂ 


14.00 


0 .00 


0 .00 


8. 00 


22. 00 


ಹುವಿಕಂ 


70. 00 


54.00 % 


20 .00 


0 .00 


144.00 


ಗುವಿಕಂ 


37. 00 


2 . 00 


2 . 00 


81 . 00 


40. 00 
25 .00 | 


ಚಾವಿಸನಿನಿ 


- 


20 . 00 


10 . 00 


0 . 00 


55 . 00 


ಒಟ್ಟು 


197.00 


111 . 00 


32 . 00 


10. 00 


350 . 00 


* ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಗೆ ನೇರ ಬಿಡುಗಡೆ ಮಾಡಿರುವ ರೂ . 54.00 ಕೋಟಿಗಳಲ್ಲಿ ರೂ . 4 .00 ಕೋಟಿಯನ್ನು ಹುಕ್ಕೇರಿ 
ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಬಾಬು ಸಹಾಯಧನವೆಂದು ಲೆಕ್ಕಿಕರಿಸುವುದು. 
2. ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತಕ್ಕೆ ರೂ . 197 .00 ಕೋಟಿಗಳು, ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಗೆ ರೂ . 32.00 ಕೋಟಿಗಳು , 

ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಗೆ ರೂ . 54.00 ಕೋಟಿಗಳು, ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿಗೆ ರೂ . 37. 00 ಕೋಟಿಗಳು 

ಮತ್ತು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮಕ್ಕೆ ರೂ . 30.00 ಕೋಟಿಗಳನ್ನು ಬಿಡುಗಡೆ ಮಾಡಿದೆ 
3. ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಮತ್ತು ವಿದ್ಯುತ್ ಸರಬರಾಜು ಕಂಪನಿಗಳು ಹಣ ಸ್ವೀಕೃತ ರಸೀದಿಯ ಮೇಲೆ ಸರ್ಕಾರದ ಉಪ 

ಕಾರ್ಯದರ್ಶಿ , ಇಂಧನ ಇಲಾಖೆ ಇವರ ಮೇಲು ರುಜು ಪಡೆದು ಹಣ ಪಡೆಯತಕ್ಕದ್ದು. ಈ ಆದೇಶದ ಪ್ರಕಾರ ಹಣ ಸ್ವೀಕೃತಿ ಮಾಡುವ 

ಸಂಸ್ಥೆಗಳು ಮೂರು ದಿನಗಳೊಳಗೆ ಅನುಸರಣ ವರದಿ ಮತ್ತು ಬಳಕೆಯ ಪ್ರಮಾಣ ಪತ್ರ ( Utilization Certificate ) ಸಲ್ಲಿಸತಕ್ಕದ್ದು. 
4. ಮೇಲಿನ ಕೋಷ್ಟಕಗಳಲ್ಲಿರುವಂತೆ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ, ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ಮತ್ತು ಚಾಮುಂಡೇಶ್ವರಿ 

ವಿದ್ಯುತ್ ಸರಬರಾಜು ನಿಗಮ ನಿಯಮಿತಗಳ ಪರವಾಗಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಗೆ ಮರುಹಂಚಿಕೆ ಮಾಡಿ ಬಿಡುಗಡೆ 
ಮಾಡಿರುವ ರೂ . 32.00 ಕೋಟಿಗಳ ಸಹಾಯಧನವನ್ನು ಗುಜರಾತ್ ಊರ್ಜಾ ವಿಕಾಸ ನಿಗಮ ನಿಯಮಿತ ( GUVNL) ದಿಂದ 

ಖರೀದಿಸುತ್ತಿರುವ ಅಲ್ಪಾವಧಿ ವಿದ್ಯುತ್ ಖರೀದಿ ವೆಚ್ಚ ಭರಿಸಲು ಬಿಡುಗಡೆ ಮಾಡಿದೆ. 
5 . ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಮತ್ತು ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿಗಳ ಪರವಾಗಿ ಚಾಮುಂಡೇಶ್ವರಿ ವಿದ್ಯುತ್ 

ಸರಬರಾಜು ನಿಗಮ ನಿಯಮಿತಕ್ಕೆ ಬಿಡುಗಡೆ ಮಾಡಿರುವ ರೂ . 10. 00 ಕೋಟಿಗಳನ್ನು ಜಿಂದಾಲ್ ಸ್ಟೀಲ್ ವರ್ಕ್ಸ್ ಪವರ್ ಟ್ರೇಡಿಂಗ್ ಕಂಪನಿ 

(JSWPTC) ದಿಂದ ಖರೀದಿಸಿರುವ ವಿದ್ಯುತ್ ಖರೀದಿಯ ಬಾಕಿಗೆ ಲೆಕ್ಕೀಕರಿಸುವುದು. 
6. ವಿದ್ಯುತ್ ಸರಬರಾಜು ಕಂಪನಿಗಳ ಪರವಾಗಿ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತಕ್ಕೆ ಬಿಡುಗಡೆ ಮಾಡಿದ ಸಹಾಯಧನವನ್ನು ವಿದ್ಯುತ್ 

ಸರಬರಾಜು ಕಂಪನಿಗಳ ವಿದ್ಯುತ್ ಖರೀದಿ- ಅಸಲು ಬಾಕಿಗೆ ಲೆಕ್ಕೀಕರಿಸುವುದು . 
7. ಎಲ್ಲಾ ವಿದ್ಯುತ್ ಸರಬರಾಜು ಕಂಪನಿಗಳು , ತಮ್ಮ ವಿದ್ಯುತ್ ಖರೀದಿ ಬಾಕಿಗಳನ್ನು ಪಾವತಿಸಲು ನಿಯತಕ್ರಿಯಾ ಯೋಜನೆಯೊಂದನ್ನು 

ಹೊಂದಿರತಕ್ಕದ್ದು ಹಾಗೂ ವಿದ್ಯುತ್ ಖರೀದಿ ಬಾಕಿಯನ್ನು ವಿದ್ಯುತ್ ಸರಬರಾಜು ಕಂಪನಿಗಳ ಸ್ವಂತ ಸಂಪನ್ಮೂಲಗಳಿಂದ ಪಾವತಿಸತಕ್ಕದ್ದು. 
8, 10ಹೆಚ್‌ಪಿವರೆಗಿನ ನೀರಾವರಿ ಪಂಪ್‌ಸೆಟ್ಟುಗಳಿಗೆ ಮತ್ತು ಭಾಗ್ಯಜ್ಯೋತಿ/ ಕುಟೀರಜ್ಯೋತಿ ವಿದ್ಯುತ್ ಸ್ಥಾವರಗಳಿಗೆ ಸಂಬಂಧಿಸಿದ ಎಲ್ಲಾ ಬೇಡಿಕೆಗಳ 

ಬಗ್ಗೆ ಮಹಾ ಲೇಖಪಾಲರಿಂದ ಪರಿಶೀಲಿಸಿ/ ಲೆಕ್ಕ ಪರಿಶೋಧನೆಗೆ ಒಳಪಡಿಸತಕ್ಕದ್ದು ಹಾಗು ಲೆಕ್ಕ ಪರಿಶೋಧನಾ ವರದಿಯನ್ನು ಸರ್ಕಾರಕ್ಕೆ 

ಸಲ್ಲಿಸತಕ್ಕದ್ದು. 
9, ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ FD 01 TFP 2013 , ಬೆಂಗಳೂರು, ದಿನಾಂಕ: 20 .04.2013ರಲ್ಲಿ ಸರ್ಕಾರದ 
ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರದಂತೆ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ.ಎ . ಚಪ್ಪರ್‌ಬಂದ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ . 
PR. 719 

ಇಂಧನ ಇಲಾಖೆ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆಕುಕ 90 ಪಿಟಿಡಿ 2013, ಬೆಂಗಳೂರು, ದಿನಾಂಕ: 26 .06.2013 
ಅಂತರ್-ವಿಷಯ ಆರೋಗ್ಯ ವಿಜ್ಞಾನಗಳು ಮತ್ತು ತಂತ್ರಜ್ಞಾನ ಸಂಸ್ಥೆ ವಿಧೇಯಕ 2013 (2013ರ ಕರ್ನಾಟಕ ಅಧಿನಿಯಮ ಸಂಖ್ಯೆ : 35) ನ್ನು 
ದಿನಾಂಕ:15 .03.2013ರಂದು ಕರ್ನಾಟಕ ರಾಜ್ಯ ಪತ್ರದ ವಿಶೇಷ ಸಂಚಿಕೆಯಲ್ಲಿ ಪ್ರಕಟಿಸಲಾಗಿದೆ ಹಾಗೂ ಸದರಿ ವಿಧೇಯಕದ ಎಲ್ಲಾ ಉಪಬಂಧಗಳು 2ನೇ 
ಏಪ್ರಿಲ್ 2013ನೇ ದಿನಾಂಕದಿಂದ ಜಾರಿಗೆ ಬರಬೇಕೆಂದು ಗೊತ್ತುಪಡಿಸಿ ಅಧಿಸೂಚಿಸಲಾಗಿದೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಆಗಸ್ಟ್ ೨೨ , ೨೦೧೩ 

೧೩೬೩ 
ಅಂತರ್ - ವಿಷಯ ಆರೋಗ್ಯ ವಿಜ್ಞಾನಗಳು ಮತ್ತು ತಂತ್ರಜ್ಞಾನ ಸಂಸ್ಥೆ ಅಧಿನಿಯಮ 2013ರ ಸೆಕ್ಷನ್ 3ರ ಅನುಸಾರ " ಫೌಂಡೇಷನ್ ಫಾರ್ 
ರೀವೈಟಲೈಸೇಶನ್ ಆಫ್ ಲೋಕಲ್ ಹೆಲ್ತ್ ಟ್ರೆಡಿಷನ್ಸ್ , ಬೆಂಗಳೂರು"(Foundation for Revitalisation of local health Traditions, Bangalore) ಇವರು 
ಈ ಅಧಿನಿಯಮದ ಉಪಬಂಧಗಳಿಗೆ ಒಳಪಟ್ಟು ಮತ್ತು ಅದಕ್ಕನುಸಾರವಾಗಿ ಒಂದು ಏಕಾತ್ಮಕ ಸ್ವರೂಪದ ವಿಶ್ವವಿದ್ಯಾಲಯವೊಂದನ್ನು ಸ್ಥಾಪಿಸಲು 
ಪ್ರಸ್ತಾವನೆಯನ್ನು ಸಲ್ಲಿಸಿದೆ. 

" ಫೌಂಡೇಷನ್ ಫಾರ್ ರೀವೈಟಲೈಸೇಶನ್ ಆಫ್ ಲೋಕಲ್ ಹೆಲ್ತ್ ಟ್ರೆಡಿಷನ್ಸ್ , ಬೆಂಗಳೂರು" ( Foundation for Revitalisation of local health 
Traditions, Bangalore) ಇವರು ಏಕಾತ್ಮಕ ಸ್ವರೂಪದ ವಿಶ್ವವಿದ್ಯಾಲಯ ಸ್ಥಾಪಿಸಲು ಸಲ್ಲಿಸಿದ ಪ್ರಸ್ತಾವನೆಯನ್ನು ಸರ್ಕಾರವು ಅಧಿನಿಯಮದ ಸೆಕ್ಷನ್ 
3( 4) ರನ್ವಯ ರಚಿಸಿದ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತಿನ ಪದನಿಮಿತ್ತ ಮೂರು ಸದಸ್ಯರನ್ನೊಳಗೊಂಡ ಪರಿಶೋಧನಾ ಸಮಿತಿಯ ಪರಿಶೀಲನೆಗೆ ಸಲ್ಲಿಸಿದ್ದು, ಆ 
ಸಮಿತಿಯು ಸರ್ಕಾರಕ್ಕೆ ತನ್ನ ಶಿಫಾರಸ್ಸನ್ನು ಸಲ್ಲಿಸಿದೆ. 

ಸರ್ಕಾರವು, ಕರ್ನಾಟಕ ಉನ್ನತ ಶಿಕ್ಷಣ ಪರಿಷತ್ತಿನ ಮೂವರು ಸದಸ್ಯರುಗಳನ್ನೊಳಗೊಂಡ ಸಮಿತಿಯು ಸಲ್ಲಿಸಿದ ಶಿಫಾರಸ್ಸನ್ನು ಪರಿಶೀಲಿಸಿ, 
ಅಧಿನಿಯಮದಲ್ಲಿ ಅಗತ್ಯಪಡಿಸಲಾದಂತೆ ಪ್ರತಿಷ್ಠಾನವು ಅಗತ್ಯ ಮೂಲಭೂತ ಸೌಕರ್ಯ ಮತ್ತು ಇತರೆ ವಿಷಯಗಳನ್ನು ಹೊಂದಿರುವುದನ್ನು 
ಖಚಿತಪಡಿಸಿಕೊಂಡು ಒಂದು ಸಂಸ್ಥೆಯನ್ನು ನಡೆಸಲು ಪ್ರತಿಷ್ಠಾನವು ಸಮರ್ಥವಾಗಿದೆ ಎಂದು ಮನಗಂಡು, ಅಂಗೀಕರಿಸಿದೆ. 

ಈ ಅಧಿನಿಯಮದ ಪ್ರಕರಣ 47ರನ್ವಯ ಪ್ರತಿಷ್ಠಾನವು ಕನಿಷ್ಠ 25 ಕೋಟಿ ರೂಪಾಯಿಗಳಿಗೆ ಕಡಿಮೆ ಇಲ್ಲದ ಒಂದು ಶಾಶ್ವತ ಶಾಸನ ಬದ್ದ ದತ್ತಿ 
ನಿಧಿಯನ್ನು ಸ್ಥಾಪಿಸುವಂತೆ ಪ್ರತಿಷ್ಠಾನಕ್ಕೆ ನಿರ್ದೇಶನ ನೀಡಲಾಗಿತ್ತು ಹಾಗೂ ಸಂಸ್ಥೆಯು ಶಾಶ್ವತ ಶಾಸನ ಬದ್ದ ದತ್ತಿ ನಿಧಿಯನ್ನು ಸ್ಥಾಪಿಸಿರುವ ಮಾಹಿತಿಯನ್ನು 
ಪಡೆದಿರುವ ಸರ್ಕಾರವು, ಈ ಮೂಲಕ ಅಂತರ್ - ವಿಷಯ ಆರೋಗ್ಯ ವಿಜ್ಞಾನಗಳು ಮತ್ತು ತಂತ್ರಜ್ಞಾನ ಸಂಸ್ಥೆ ಅಧಿನಿಯಮ 2013ರನ್ವಯ ಮತ್ತು ಸದರಿ 
ಅಧಿನಿಯಮದ ಉಪಬಂಧಗಳಿಗೊಳಪಟ್ಟು, " ಫೌಂಡೇಷನ್ ಫಾರ್ ರೀವೈಟಲೈಸೇಶನ್ ಆಫ್ ಲೋಕಲ್ ಹೆಲ್ತ್ ಟ್ರೆಡಿಷನ್ಸ್, ಬೆಂಗಳೂರು" (Foundation 
for Revitalisation of local health Traditions, Bangalore ) ಇವರು ಖಾಸಗಿ ವಲಯದಲ್ಲಿ ಅಧಿನಿಯಮದ ಸೆಕ್ಷನ್ 4(2) ರಲ್ಲಿ ಪ್ರದತ್ತವಾದ 
ಅಧಿಕಾರದನ್ವಯ "ಅಂತರ್ - ವಿಷಯ ಆರೋಗ್ಯ ವಿಜ್ಞಾನಗಳು ಮತ್ತು ತಂತ್ರಜ್ಞಾನ ಸಂಸ್ಥೆ " ಎಂಬ ಹೆಸರಿನ ಏಕಾತ್ಮಕ ಸ್ವರೂಪದ ವಿಶ್ವವಿದ್ಯಾಲಯವನ್ನು ಒಂದು 
ಸಂಸ್ಥೆಯಾಗಿ ರಾಜ್ಯದಲ್ಲಿ ಸ್ಥಾಪಿಸಲು ಮಂಜೂರಾತಿಯನ್ನು ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ.ಎನ್. ಹರಿಣಿಯಮ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR.747 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾರತೀಯ ವೈದ್ಯ ಪದ್ಧತಿ) 


HEALTH & FAMILY WELFARE SECRETARIAT 

NOTIFICATION No. HFW 90 PTD 2013 Bangalore , Dated : 26 .06 . 2013 
Whereas, The Institute of Trans- Disciplinary Health Sciences and Technology Act, 2013 (Karnataka Act No: 35 of 2013) has 
been published on 15 . 3 .2013 in the Special Issue of Karnataka Gazettee and it is notified that all the provisions of the said act shall 
come into effect from 2nd April , 2013 . 

Whereas , the Foundations for Revitalizations of local Health Traditions , Bangalore has submitted a proposal in accordance 
with and in follow up of Section 3 of The Institute of Trans -Disciplinary Health Sciences and Technology Act, 2013 for establishment of 
an University of unitary in nature . 

Whereas, the proposal submitted by the Foundation for Revitalization of local Health Traditions, Bangalore for establishment 
of University of unitary in nature has been sent to a Screening Committee constituted as per section of 3 (4 ) of the said Act consisting 
of three ex -officio members of Karnataka State Higher Education Council, for examination and submitting a report. Since the said 
Committee has submitted its report alongwith its recommendations . 

Government, having examined the report submitted by the Screening Committee consisting of three members of Karnataka 
State Council for Higher Education , and ensuring that the foundation has required infrastructure and other related requirements and 
foundation is capable of establishing an institution has accepted the report. 

Whereas , the Foundation was directed to establish a Permanent Statutory Endowment Fund of not less than Rs. 25 . 00 
crores as per section 47 of the Act and Government having received the information about establishing a Permanent Statutory 
Endowment Fund . Government in accordance with The Institute of Trans- Disciplinary Health Sciences and Technology Act, 2013 
and in exerscise of the powers conferred under Section 4 (2 ) of the Act and subject to provisions contained therein hereby accords 
permission to Foundation for Revitalization of local Health Traditions, Bangalore for establishment of an University of unitary in nature 
as an Institution in private sector under the name " The Institute of Trans-Disciplinary Health Sciences and Technology " in the State . 

By Order and in the name of the Governor of Karnataka , 

K .N . HARINIYAMMA 

Under Secretary to Government 
PR .748 

Health & Family Welfare Department (IMD & Co -ordination ) 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಶ್ರೀ ಸಿ.ಕುಮಾರ್, ಸಹಾಯಕ ಔಷಧ ನಿಯಂತ್ರಣಾಧಿಕಾರಿ ಮತ್ತು ಶ್ರೀಮತಿ ವಿಶಾಲಾಕ್ಷಿ, ಔಷಧ ನಿರೀಕ್ಷಕಿ , ಇವರ ವಿರುದ್ದ 

ದಾಖಲಾದ ಟ್ಯಾಪ್ ಪಕರಣಕ್ಕೆ ಸಂಬಂಧಿಸಿದಂತೆ ಹಾಗೂ ಇನ್ನುಳಿದ ನೌಕರರ ಅಮಾನತ್ತನ್ನು ತೆರವುಗೊಳಿಸಿ ಸೇವೆಗೆ ಕುರಿತು. 
ಓದಲಾಗಿದೆ : 1. ಔಷಧ ನಿಯಂತ್ರಕರ ಪತ್ರ ಸಂ : ಔನಿಇ 692 ಸಿಬ್ಬಂದಿ 2012 - 13 ದಿನಾಂಕ: 7 -12 - 2012 ಹಾಗೂ 10. 12.2012 . 

2 . ಸರ್ಕಾರಿ ಆದೇಶ ಸಂಖ್ಯೆ: ಆಕುಕ 251 ಐಎಂಎಂ 2012 ದಿನಾಂಕ11.12 . 2012 ಮತ್ತು 03 .05. 2013. 
3, ಅಪರ ಪೋಲಿಸ್ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರ ಪತ ಸಂಖ್ಯೆ:ಲೋಕ್/ ಐಎನ್‌ವಿ( ಜಿ)/ 

ಸಿಟಿ/ ಕೈಂ . 86 /2012 ದಿನಾಂಕ:07 - 03 - 2013 . 
4. ಪತ್ರ ಸಂಖ್ಯೆ :ಲೋಕ್/ ಐಎನ್‌ವಿ( ಜಿ)/ ಸಿಟಿ/ಕ್ರೈಂ86 -12 ದಿನಾಂಕ: 10.6.2013. 


೧೩೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 


ಭಾಗ ೧ 


ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮಸಂಖ್ಯೆ(1) ರ ಪತ್ರದಲ್ಲಿ ಶ್ರೀ ಸಿ.ಕುಮಾರ್, ಸಹಾಯಕ ಔಷಧ ನಿಯಂತ್ರಕರು, ಬೆಂಗಳೂರು ವೃತ್ತ- 6 ಮತ್ತು ಶ್ರೀಮತಿ 
ವಿಶಾಲಾಕ್ಷಿ, ಔಷಧ ನಿರೀಕ್ಷಕರು, ಔಷಧ ನಿಯಂತ್ರಕರ ಕಚೇರಿ, ವೃತ್ತ - 6, ಇವರುಗಳ ವಿರುದ್ಧ ಲೋಕಾಯುಕ್ತ ಪೊಲೀಸರು ದಿನಾಂಕ:5 .12 .2012ರಂದು 
ಟ್ರಾಪ್ ಮಾಡಿದ್ದು ಸಂಖ್ಯೆ:86/2012ರಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡ ಹಿನ್ನೆಲೆಯಲ್ಲಿ ಹಾಗೂ ಇದೇ ವಿಷಯವಾಗಿ ದಿನಾಂಕ:7.12.2012ರಂದು ಟಿವಿ9 
ಕನ್ನಡ ದೂರದರ್ಶನ ವಾಹಿನಿಯು ನಡೆಸಿದ ರಹಸ್ಯ ಕಾರ್ಯಾಚರಣೆಯಲ್ಲಿ ಚಿತ್ರಿತಗೊಂಡು " ಯಮದೂತರ ಕೈಯಲ್ಲಿ ಸಂಜೀವಿನಿ ” ಎಂಬ ಶೀರ್ಷಿಕೆಯಡಿ 
ಪ್ರಸಾರವಾದ ಕಾರ್ಯಕ್ರಮದಲ್ಲಿ ಒಳಗೊಂಡ ಔಷಧ ಪರೀಕ್ಷಾ ಪ್ರಯೋಗಾಲಯದ ಜ್ಯೂನಿಯರ್ ಸೈಂಟಿಫಿಕ್ ಆಫೀಸರ್ ಆದ ಶ್ರೀ ನೀಲಕಂಠ, ಪ್ರಾಣಿ ಗೃಹ 
ಪರ್ಯವೇಕ್ಷಕರಾದ ಶ್ರೀ ಪರಮೇಶ್ವರಪ್ಪ, ಮತ್ತು ಕೇಂದ್ರ ಕಚೇರಿಯಲ್ಲಿ ಹಾಗೂ ಭಾಗಶ: ಸಹಾಯಕ ಔಷಧ ನಿಯಂತ್ರಕರು, ಬೆಂಗಳೂರು ವೃತ್ತ-6 ಇಲ್ಲಿ ಕೆಲಸ 
ನಿರ್ವಹಿಸುತ್ತಿರುವ ಪ್ರಥಮ ದರ್ಜೆ ಸಹಾಯಕರಾದ ಶ್ರೀ ಕೆ.ಎಲ್. ಸತೀಶಕುಮಾರ್‌, ಇವರುಗಳನ್ನು ಅಮಾನತ್ತುಗೊಳಿಸುವಂತೆ ಔಷಧ ನಿಯಂತ್ರಕರು , ಔಷಧ 
ನಿಯಂತ್ರಣ ಇಲಾಖೆ, ಬೆಂಗಳೂರು ರವರು ಕೋರಿರುವ ಮೇರೆಗೆ ಸರ್ಕಾರವು ಪರಿಶೀಲಿಸಿ ಮೇಲೆ ಓದಲಾದ ಕ್ರಮಸಂಖ್ಯೆ ( 2) ರ ದಿನಾಂಕ:11.12 .2012ರ 
ಆದೇಶದಲ್ಲಿ ಶ್ರೀ ಸಿ.ಕುಮಾರ್, ಸಹಾಯಕ ಔಷಧ ನಿಯಂತ್ರಕರು, ಶ್ರೀಮತಿ ವಿಶಾಲಾಕ್ಷಿ, ಔಷಧ ನಿರೀಕ್ಷಕರು , ಇವರುಗಳನ್ನು ಕರ್ನಾಟಕ ನಾಗರೀಕ ಸೇವಾ 
( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ)1957ರ ನಿಯಮ 10(2 )( ಎ) ರನ್ವಯ , ಬಂಧನಕ್ಕೆ ಒಳಗಾದ ದಿನಾಂಕ: 05.12 .2012 ರಿಂದಲೇ ಜಾರಿಗೆ 
ಬರುವಂತೆ ಹಾಗೂ ಜೂನಿಯರ್ ಸೈಂಟಿಫಿಕ್ ಆಫೀಸರಾದ ಶ್ರೀ ನೀಲಕಂಠ, ಪ್ರಾಣಿ ಗೃಹ ಪರ್ಯವೇಕ್ಷಕರಾದ ಶ್ರೀ ಪರಮೇಶ್ವರಪ್ಪ, ಮತ್ತು ಪ್ರಥಮ ದರ್ಜೆ 
ಸಹಾಯಕರಾದ ಶ್ರೀ ಕೆ.ಎಲ್.ಸತೀಶಕುಮಾರ್‌, ಇವರುಗಳನ್ನು ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 1957ರ 
ನಿಯಮ 10 (3) ರನ್ವಯ ತಕ್ಷಣದಿಂದ ಜಾರಿಗೆ ಬರುವಂತೆ ಅವರುಗಳ ವಿರುದ್ಧ ಇರುವ ಆರೋಪಗಳ ಬಗ್ಗೆ ಇಲಾಖಾ ವಿಚಾರಣೆಯನ್ನು ಬಾಕಿ ಇರಿಸಿ 
ಅಮಾನತ್ತುಗೊಳಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮಸಂಖ್ಯೆ ( 3) ರ ಪತ್ರದಲ್ಲಿ ಶ್ರೀ ಸಿ.ಕುಮಾರ್, ಸಹಾಯಕ ಔಷಧ ನಿಯಂತ್ರಕರು, ಬೆಂಗಳೂರು ವೃತ್ತ - 6 ಮತ್ತು ( 2 )ಶ್ರೀಮತಿ 
ವಿಶಾಲಾಕ್ಷಿ , ಔಷಧ ನಿರೀಕ್ಷಕರು, ಔಷಧ ನಿಯಂತ್ರಕರ ಕಚೇರಿ, ವೃತ್ತ-6, ಇವರುಗಳನ್ನು ಅಭಿಯೋಜನೆಗೊಳಿಸಲು ಮಂಜೂರಾತಿಯನ್ನು ನೀಡುವಂತೆ 
ಅಪರ ಪೋಲಿಸ್ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರುರವರು ಕೋರಿದ ಹಿನ್ನೆಲೆಯಲ್ಲಿ ಮೇಲೆ ಓದಲಾದ ಕ್ರಮಸಂಖ್ಯೆ ( 2) ರ 
ದಿನಾಂಕ3 .5.2013ರ ಆದೇಶದಲ್ಲಿ ಸದರಿ ಅಧಿಕಾರಿಗಳನ್ನು ಅಭಿಯೋಜನೆಗೊಳಪಡಿಸಲು ಸರ್ಕಾರದ ಮಂಜೂರಾತಿಯನ್ನು ನೀಡಲಾಗಿರುತ್ತದೆ. 

ಆರೋಪಿತ ಅಧಿಕಾರಿಗಳ ಅಮಾನತ್ತನ್ನು ತೆರವುಗೊಳಿಸಿ ಸೇವೆಗೆ ಮರುನೇಮಕಗೊಳಿಸುವ ಬಗ್ಗೆ ಅಭಿಪ್ರಾಯವನ್ನು ನೀಡುವಂತೆ 
ದಿನಾಂಕ: 21.4 .2013ರ ಪತ್ರದಲ್ಲಿ ಅಪರ ಪೋಲಿಸ್ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ರವರನ್ನು ಕೋರಲಾಗಿತ್ತು. ಆರೋಪಿತ 
ಅಧಿಕಾರಿಗಳಾದ ಶ್ರೀ ಸಿ.ಕುಮಾರ್, ಸಹಾಯಕ ಔಷಧ ನಿಯಂತ್ರಕರು, ಶ್ರೀಮತಿ ವಿಶಾಲಾಕ್ಷಿ, ಔಷಧ ನಿರೀಕ್ಷಕರು, ಇವರುಗಳನ್ನು ಅಮಾನತ್ತಿನಿಂದ ಬಿಡುಗಡೆ 
ಮಾಡಿ ಸೇವೆಗೆ ಪುನರ್ ಸ್ಥಾಪಿಸುವ ಬಗ್ಗೆ ತಮಗೆ ಸೂಕ್ತವೆನಿಸುವ ಕ್ರಮವನ್ನು ತೆಗೆದುಕೊಳ್ಳಬಹುದು. ಅಮಾನತ್ತಿನಿಂದ ತೆರವುಗೊಳಿಸಿದಲ್ಲಿ, ಸದರಿಯವರನ್ನು 
ಕೃತ್ಯ ನಡೆದ ಸ್ಥಳದಿಂದ ಬೇರೆ ಕಡೆಗೆ ನೇಮಿಸುವಂತೆ ಹಾಗೂ ತೆಗೆದುಕೊಂಡ ಕ್ರಮದ ಬಗ್ಗೆ ಲೋಕಾಯುಕ್ತ ಕಚೇರಿಗೆ ಮಾಹಿತಿಯನ್ನು ನೀಡುವಂತೆ ಅಪರ 
ಪೋಲಿಸ್ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರುರವರು ಮೇಲೆ ಓದಲಾದ (4) ರ ಪತ್ರದಲ್ಲಿ ಅಭಿಪ್ರಾಯ ನೀಡಿರುತ್ತಾರೆ . ಅಲ್ಲದೆ 
ಸದರಿ ಅಧಿಕಾರಿಗಳ ಜೊತೆಗೆ ಇನ್ನುಳಿದ ನೌಕರರ ಅಮಾನತ್ತನ್ನು ಸಹ ತೆರವುಗೊಳಿಸಲು ಸಹ ಸರ್ಕಾರವು ನಿರ್ಧರಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಆಕುಕ 251 ಐಎಂಎಂ 2012 ಬೆಂಗಳೂರು, ದಿನಾಂಕ: 29 .06.2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ (1) ಶ್ರೀ ಸಿ.ಕುಮಾರ್, ಸಹಾಯಕ ಔಷಧ ನಿಯಂತ್ರಕರು, ( 2) ಶ್ರೀಮತಿ ವಿಶಾಲಾಕ್ಷಿ, 
ಔಷಧ ನಿರೀಕಕರು, ( 3) ಶ್ರೀ ನೀಲಕಂಠ, ಜೂನಿಯರ್ ಸೈಂಟಿಫಿಕ್ ಆಫೀಸರ್ (4) ಶ್ರೀ ಪರಮೇಶ್ವರಪ , ಪ್ರಾಣಿ ಗ್ರಹ ಪರ್ಯವೇಕಕರು (5) ಶ್ರೀ 
ಕೆ.ಎಲ್. ಸತೀಶಕುಮಾರ್, ಪ್ರಥಮ ದರ್ಜೆ ಸಹಾಯಕರು, ಇವರುಗಳ ಅಮಾನತ್ತನ್ನು ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು 
ಮೇಲ್ಮನವಿ) 1957ರ ನಿಯಮ 10(5)( ಸಿ) ರನ್ವಯ ತೆರವುಗೊಳಿಸಿ ಇಲಾಖಾ ವಿಚಾರಣೆ ಕಾಯ್ದಿರಿಸಿ ಸೇವೆಗೆ ಪುನರ್ ಸ್ಥಾಪಿಸಿ ಆದೇಶಿಸಿದೆ. 

ಮುಂದುವರಿದು, ಈ ಕೆಳಕಂಡಂತೆ ಸದರಿ ಅಧಿಕಾರಿ / ನೌಕರರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೆ ಸ್ಥಳ 
ನಿಯುಕ್ತಿಗೊಳಿಸಿ ಆದೇಶಿಸಿದೆ. 
ಹೆಸರು ಮತ್ತು ಪದನಾಮ 

ಸ್ಥಳ ನಿಯುಕ್ತಿಗೊಳಿಸಿದ ಕಚೇರಿ 
1 ಸಂಖ್ಯೆ ಶ್ರೀಮತಿ/ ಶ್ರೀ 
ಶ್ರೀ ಸಿ .ಕುಮಾರ್ , 

ಸಹಾಯಕ ಔಷಧ ನಿಯಂತ್ರಕರ ಕಚೇರಿ, ದಾವಣಗೆರೆ ವೃತ್ತ, ಇಲ್ಲಿ ಖಾಲಿ ಇರುವ ಹುದ್ದೆಗೆ. 
ಸಹಾಯಕ ಔಷಧ ನಿಯಂತ್ರಕರು, 
ಶ್ರೀಮತಿ ವಿಶಾಲಾಕ್ಷಿ, 

ಸಹಾಯಕ ಔಷಧ ನಿಯಂತ್ರಕರ ಕಚೇರಿ, ಮಂಡ್ಯ ವೃತ್ತ, ಇಲ್ಲಿ ಖಾಲಿ ಇರುವ ಹುದ್ದೆಗೆ. 
ಔಷಧ ನಿರೀಕ್ಷಕರು, 
ಶ್ರೀ ನೀಲಕಂಠ, 

ಪ್ರಾದೇಶಿಕ ಔಷಧ ಪರೀಕ್ಷಾ ಪ್ರಯೋಗಾಲಯ , ಹುಬ್ಬಳ್ಳಿ ಇಲ್ಲಿ ಖಾಲಿ ಇರುವ ಹುದ್ದೆಗೆ. 
ಪ್ರಾಣಿ ಗೃಹ ಪರ್ಯವೇಕ್ಷಕರು 
ಶ್ರೀ ಪರಮೇಶ್ವರಪ್ಪ , 

ಔಷಧ ಪರೀಕ್ಷಾ ಪ್ರಯೋಗಾಲಯ , ಬೆಂಗಳೂರು ಇಲ್ಲಿ ಅಮಾನತ್ತಿನ ಪೂರ್ವದಲ್ಲಿ ಹೊಂದಿದ್ದ 
ಪ್ರಾಣಿ ಗೃಹ ಪರ್ಯವೇಕ್ಷಕರು 

ಹುದ್ದೆಗೆ. 
| ಶ್ರೀ ಕೆ.ಎಲ್. ಸತೀಶಕುಮಾರ್, ಪ್ರಥಮ | ಔಷಧ ಪರೀಕ್ಷಾ ಪ್ರಯೋಗಾಲಯ, ಬೆಂಗಳೂರು ಇಲ್ಲಿ ಖಾಲಿ ಇರುವ ಹುದ್ದೆಗೆ. 
ದರ್ಜೆ ಸಹಾಯಕರು 


ಕ್ರಮ | 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ .ಎನ್ . ಹರಿಣಿಯಮ್ಮ | 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾರತೀಯ ವೈದ್ಯ ಪದ್ಧತಿ) 


PR. 749 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 

೧೩೬೫ 
ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಎ . ಸರ್ದಾರ್ ಪಾಷ, ಎ. ಪಿ.ಸಿ., ( ವಾಹನ ಚಾಲಕ) 3ನೇ ಪಡೆ, ಕೆ.ಎಸ್. ಆರ್. ಪಿ., ಬೆಂಗಳೂರು, ಇವರ ಪರಿಷ್ಕರಣ ಮೇಲ್ಮನವಿ 

ಕುರಿತು ಅಂತಿಮ ಆದೇಶ. 
ಓದಲಾಗಿದೆ: 1. ಶಿಸ್ತು ಪ್ರಾಧಿಕಾರ ಹಾಗೂ ಕಮಾಂಡೆಂಟ್, 3ನೇ ಪಡೆ, ಕೆ.ಎಸ್.ಆರ್. ಪಿ., ಬೆಂಗಳೂರು, ಇವರ ಆದೇಶ ಸಂಖ್ಯೆ: ಸಿಬ್ಬಂದಿ - 3/ ಇವಿ 

1/2007 - 08 ದಿನಾಂಕ: 03 - 4 - 2008 
2 . ಮೇಲ್ಮನವಿ ಪ್ರಾಧಿಕಾರ ಹಾಗೂ ಡೆಪ್ಯೂಟಿ ಇನ್ಸ್‌ಪೆಕ್ಟರ್ ಜನರಲ್ ಆಫ್ ಪೊಲೀಸ್ , ಕೆ. ಎಸ್ . ಆರ್. ಪಿ ., ಬೆಂಗಳೂರು, ಇವರ ಆದೇಶ 

ಸಂಖ್ಯೆ : ಅಪೀಲು/10 / 2011 - 12 ದಿನಾಂಕ: 09 - 02 - 2012 
3. ಅರ್ಜಿದಾರರ ಮೇಲ್ಮನವಿ ಅರ್ಜಿ ದಿನಾಂಕ: 18 - 4 - 2012 
4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: ಅಪೀಲು/12 /2011- 12 ದಿನಾಂಕ: 

26 -7 - 2012 ಮತ್ತು 05 - 02 - 2013 

5 . ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂಖ್ಯೆ: ಪಿಎಸ್‌ಸಿ 60 ಸಿಎನ್‌ಎಸ್ 2013 ದಿನಾಂಕ: 03 - 7 - 2013 
ಪ್ರಸ್ತಾವನೆ: 

ಶ್ರೀ ಎ. ಸರ್ದಾರ್ ಪಾಷ, ಎ . ಪಿ . ಸಿ., ( ವಾಹನ ಚಾಲಕ ) 3ನೇ ಪಡೆ, ಕೆ.ಎಸ್. ಆರ್. ಪಿ ., ಬೆಂಗಳೂರು, ಇವರು ( ಇನ್ನು ಮುಂದೆ 
ಅರ್ಜಿದಾರರೆಂದು ಕರೆಯಲ್ಪಡುವ ) ಕರ್ತವ್ಯದಲ್ಲಿ ತೀವ್ರ ದುರ್ವತ್ರನೆ, ಬೇಜವಾಬ್ದಾರಿತನ, ವಾಹನ ಚಾಲನೆಯಲ್ಲಿ ಅತೀವ ನಿರ್ಲಕ್ಷತೆ ಪ್ರದರ್ಶಿಸಿದ ಕಾರಣದ 
ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ ) ನಿಯಮಗಳು 1965ರ ನಿಯಮ 6ರಡಿ ಇಲಾಖಾ ವಿಚಾರಣೆಗೆ ಆದೇಶಿಸಿ ಈ 
ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 

“ಶ್ರೀ ಎ . ಸರದಾರ್ ಪಾಷ, ಪೇದೆ ಸಂಖ್ಯೆ: 574, “ಎಫ್ ದಳ , 3ನೇ ಪಡೆ, ಕೆ.ಎಸ್.ಅರ್. ಪಿ., ಬೆಂಗಳೂರು, ಆದ ನಿಮ್ಮನ್ನು 
ಪಡೆಯ ವಾಹನ ಸಂ : ಕೆಎ - 01 - ಜಿ - 596 ಮಹೇಂದ್ರ ವ್ಯಾನಿಗೆ ಚಾಲಕರಾಗಿ ಕರ್ತವ್ಯ ನಿರ್ವಹಿಸಲು ನೇಮಕ ಮಾಡಲಾಗಿತ್ತು 
ದಿನಾಂಕ: 13 - 4 - 2007 ರಂದು ಬೆಳಿಗ್ಗೆ 08 .10ರ ಸಮಯದಲ್ಲಿ ಕೋರಮಂಗಲ, 3ನೇ ಬ್ಲಾಕ್ , 8ನೇ ಮುಖ್ಯ ರಸ್ತೆ, ಸುಧಾ 
ಎಂಟರ್ ಪ್ರೈಸಸ್ ಮುಂಭಾಗ ಅಜಾಗರೂಕತೆಯಿಂದ ವಾಹನವನ್ನು ವೇಗವಾಗಿ ಚಾಲನೆ ಮಾಡಿ ಮುಂದುಗಡೆ ಹೋಗುತ್ತಿದ್ದ 
ಟ್ರಾಕ್ಟರ್ ನೊಂದಣಿ ಸಂ : ಎಪಿ - 26 - ಎ - 2882 ಹಾಗೂ ಅದರ ಟ್ರೇಲರ್ ಸಂ : ಎಪಿ - 01 - ಇಇ - 2142 ಹೊಂಡಾ ವಾಹನಕ್ಕೆ 
ಅಪಘಾತ ಮಾಡಿರುತ್ತೀರಿ. ಈ ಅಪಘಾತದಿಂದಾಗಿ ಸದರಿ ದ್ವಿಚಕ್ರ ವಾಹನ ಚಾಲಕ ಶ್ರೀ ವೀರಮಣಿ ವಯಸ್ಸು 26 ಇವರಿಗೆ 
ತೀವ್ರ ಸ್ವರೂಪದ ಗಾಯಗಳಾಗಿರುತ್ತದೆ. ಅಲ್ಲದೆ ಪಡೆಯ ವಾಹನ ಸಂ : ಕೆಎ - 01 - ಜಿ -596ರ ಮುಂದಿನ ಭಾಗ ಮತ್ತು ವಾಹನದ 
ಸ್ಟೇರಿಂಗ್ ಹಾಗೂ ವಾಹನದ ಬಲಭಾಗದ ಹಿಂಬದಿಯಲ್ಲಿಯ ಬಾಡಿಯ ಮೂಲೆ ಭಾಗ ಜಖಂ ಆಗಿ ವಾಹನದ ಹೆಡ್ ಲೈಟ್ 
ರೂಮ್ ಒಡೆದು ಹೋಗಿರುತ್ತದೆ. 

ಸದರಿ ಟ್ರಾಕ್ಟರ್ ಚಾಲಕ ಶ್ರೀ ನಾರಾಯಣಪ್ಪ ತಂದೆ ಚಿನ್ನಪ್ಪ ವಯಸ್ಸು 30 ಆಂಜಿನಪ್ಪ ಬಿಲ್ಡಿಂಗ್, 24ನೇ ಮೈನ್ ರಸ್ತೆ , 
ಅಗರ, ಬೆಂಗಳೂರು ಇವರು ಆಡುಗೋಡಿ ಸಂಚಾರ ಪೊಲೀಸ್ ಠಾಣೆ, ಬೆಂಗಳೂರು, ಇಲ್ಲಿಗೆ ನೀಡಿದ ದೂರಿನ ಆಧಾರದ 
ಮೇರೆಗೆ ಆಡುಗೋಡಿ ಸಂಚಾರ ಪೊಲೀಸ್ ಠಾಣೆಯಲ್ಲಿ ದಿನಾಂಕ: 13 -4 - 2007 ರಂದು ನಿಮ್ಮ ವಿರುದ್ದ ಅಪರಾಧ ಕ್ರಮಾಂಕ 
111 /07 ಕಲಂ 279, 337 ಐ . ಪಿ. ಸಿ. ಪ್ರಕಾರ ಮೊಕದ್ದಮೆ ದಾಖಲಾಗಿದ್ದು, ನಿಮ್ಮನ್ನು ದಿನಾಂಕ: 13 - 4 - 2007 ರಂದು ದಸ್ತಗಿರಿ 
ಮಾಡಿ ನಂತರ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿರುತ್ತದೆ . 

ಶ್ರೀ ಎ . ಸರದಾರ್ ಪಾಷ, ಪೇದೆ ಸಂಖ್ಯೆ: 574 , “ಎಫ್ ” ದಳ, 3ನೇ ಪಡೆ, ಕೆ.ಎಸ್.ಅರ್.ಪಿ., ಬೆಂಗಳೂರು, ಆದ 
ನೀವು ಪಡೆಯ ವಾಹನ ಸಂ : ಕೆಎ - 01 - ಜಿ - 596 ಮಹೇಂದ್ರ ವ್ಯಾನನ್ನು ನಿರ್ಲಕ್ಷತೆ ಮತ್ತು ಬೇಜವಾಬ್ದಾರಿಯಿಂದ ವೇಗವಾಗಿ 
ಚಾಲನೆ ಮಾಡಿ ಮುಂದೆ ಚಲಿಸುತ್ತಿದ್ದ ಟ್ರ್ಯಾಕ್ಟರ್‌ನ ಹಿಂಬದಿಯ ಟ್ರೇಲರ್‌ಗೆ ಡಿಕ್ಕಿ ಹೊಡೆದ ಪರಿಣಾಮ ವಾಹನ ಬಲಭಾಗಕ್ಕೆ 
ತಿರುಗಿ ಉತ್ತರದಿಂದ ದಕ್ಷಿಣ ದಿಕ್ಕಿಗೆ ಬರುತ್ತಿದ್ದ ದ್ವಿಚಕ್ರ ವಾಹನಕ್ಕೂ ಅಪಘಾತ ಮಾಡಿ ದ್ವಿಚಕ್ರ ವಾಹನ ಚಾಲಕರಿಗೆ ತೀವ್ರ 
ಸ್ವರೂಪದ ಗಾಯಗಳಾಗಿರುವುದಕ್ಕೆ ಕಾರಣರಾಗಿರುವುದಲ್ಲದೆ ಪಡೆಯ ವಾಹನ ಜಖಂಗೂ ಕಾರಣರಾಗಿ, ಅಪರಾಧ ಪ್ರಕರಣದಲ್ಲಿ 
ಭಾಗಿಯಾಗಿರುವುದರಿಂದ ಕರ್ತವ್ಯದಲ್ಲಿ ತೀವ್ರ ದುರ್ವತ್ರನೆ, ಬೇಜವಾಬ್ದಾರಿತನ, ವಾಹನ ಚಾಲನೆಯಲ್ಲಿ ಅತೀವ 
ನಿರ್ಲಕ್ಷ್ಯತನವನ್ನು ಪ್ರದರ್ಶಿಸಿರುತ್ತೀರಿ. ” 

ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪವು ಸಾಬೀತಾಗಿರುವುದಿಲ್ಲವೆಂದು 
ವಿಚಾರಣಾಧಿಕಾರಿಗಳು ನೀಡಿದ ಅಭಿಪ್ರಾಯವನ್ನು ಒಪ್ಪದ ಶಿಸ್ತು ಪ್ರಾಧಿಕಾರಿ ಹಾಗೂ ಕಮಾಂಡೆಂಟ್ , 3ನೇ ಪಡೆ, ಕೆ.ಎಸ್. ಆರ್. ಪಿ., ಬೆಂಗಳೂರು, ಇವರು 
ಮೇಲೆ ಕ್ರಮ ಸಂಖ್ಯೆ :(1) ರಲ್ಲಿ ಓದಲಾದ ದಿನಾಂಕ: 03 - 4 - 2008ರ ಆದೇಶದಲ್ಲಿ ಅರ್ಜಿದಾರರಿಗೆ ಅಪಘಾತ ಮಾಡಿದ ಪಡೆಯ ವಾಹನಕ್ಕೆ ದುರಸ್ಥಿಪಡಿಸಲು 
ತಗುಲಿದ ವೆಚ್ಚ ರೂ . 10 ,061/- ಗಳನ್ನು ಸದರಿಯವರ ಏಪ್ರಿಲ್ 2008ರ ವೇತನದಿಂದ ಆರಂಭಿಸಿ 10 ಕಂತುಗಳಲ್ಲಿ ಕಡಿತ ಮಾಡುವುದು ಅಮಾನತ್ತಿನ 
ಅವಧಿಯನ್ನು ಅಮಾನತ್ತೆಂದು ಪರಿಗಣಿಸಿ ಜೀವನಾಂಶ ಭತ್ಯೆಗೆ ಸೀಮಿತಗೊಳಿಸಲಾದ ದಂಡನೆಯನ್ನು ವಿಧಿಸಿದ್ದಾರೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ 
ಆಫ್ ಪೊಲೀಸ್, ಕೆ.ಎಸ್. ಆರ್. ಪಿ., ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ: ( 2)ರಲ್ಲಿ ಓದಲಾದ ದಿನಾಂಕ : 09 - 02 - 2012ರ ಆದೇಶದಲ್ಲಿ 
ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ . 


೧೩೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 

ಭಾಗ ೧ 
ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ಇಲಾಖಾ ವಿಚಾರಣೆ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ . ಅರ್ಜಿದಾರರಿಗೆ ವಿಧಿಸಿದ ದಂಡನೆಯು ಆರೋಪಕ್ಕೆ 
ಅನುಗುಣವಾಗಿಲ್ಲವೆಂದು ಪರಿಗಣಿಸಿ ಶಿಸ್ತು ಪ್ರಾಧಿಕಾರದ ದಂಡನಾದೇಶವನ್ನು ಭಾಗಶಃ ಮಾರ್ಪಡಿಸುವ ಕುರಿತಂತೆ ಓದಲಾದ (5) ರ ಪತ್ರದಲ್ಲಿ ಕರ್ನಾಟಕ 
ಲೋಕಸೇವಾ ಆಯೋಗದ ಸಹಮತಿಯನ್ನು ಪಡೆದು ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಒಣ 38 ಪೊಸಿಅ 2012 ಬೆಂಗಳೂರು, ದಿನಾಂಕ: 10. 07 .2013 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎ . ಸರ್ದಾರ್ ಪಾಷ, ಎ. ಪಿ.ಸಿ., ( ವಾಹನ ಚಾಲಕ) 3ನೇ ಪಡೆ, ಕೆ.ಎಸ್. ಆರ್. ಪಿ., ಬೆಂಗಳೂರು, ಇವರಿಗೆ 
ಶಿಸ್ತು ಪ್ರಾಧಿಕಾರವು ವಿಧಿಸಿರುವ ದಂಡನೆಯು ಆರೋಪಕ್ಕೆ ಅನುಗುಣವಾಗಿಲ್ಲವೆಂದು ಪರಿಗಣಿಸಿ ಇವರ ಪರಿಷ್ಕರಣ ಮೇಲ್ಮನವಿಯನ್ನು ಭಾಗಶಃ ಪುರಸ್ಕರಿಸಿ, 
ಸರ್ಕಾರಿ ವಾಹನದ ರಿಪೇರಿಗೆ ವೆಚ್ಚವಾಗಿರುವ ರೂ .10 ,061/- ಗಳಿಗೆ ವಿಮಾ ಇಲಾಖೆಯಿಂದ ಮಂಜೂರಾಗಿರುವ ರೂ . 3339/ - ಗಳನ್ನು ಹೊರತುಪಡಿಸಿ, 
ರೂ .6722 /- ಗಳನ್ನು ಮಾತ್ರ ಪರಿಷ್ಕರಣ ಮೇಲ್ಮನವಿದಾರರ ವೇತನದಿಂದ ಸೂಕ್ತ ಕಂತುಗಳಲ್ಲಿ ಕಟಾವುಗೊಳಿಸಲು ಮತ್ತು ಪರಿಷ್ಕರಣ ಮೇಲ್ಮನವಿದಾರರು 
ಅರ್ಜಿ ಸಲ್ಲಿಸಿದಲ್ಲಿ, ಅವರ ಅಮಾನತ್ತಿನ ಅವಧಿಗೆ ಅವರ ಹಕ್ಕಿನಲ್ಲಿರುವ ರಜೆಯನ್ನು ಮಂಜೂರು ಮಾಡುವಂತೆ ಸಕ್ಷಮ ಪ್ರಾಧಿಕಾರಕ್ಕೆ ತಿಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎನ್ . ರವಿಪ್ರಕಾಶ್ 
PR. 788 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC . 30 

ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು) 

ಒಳಾಡಳಿತ ಸಚಿವಾಲಯ 
ವಿಷಯ: ಶ್ರೀ ಸಂದೇಶ್ ಕುಮಾರ್, ಪಿ.ಐ., ಕೆ.ಆರ್. ಪೇಟೆ ವೃತ್ತ, ಮಂಡ್ಯ ಜಿಲ್ಲೆ, ಇವರ ಪರಿಷ್ಕರಣ ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 
ಓದಲಾಗಿದೆ: 1. ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, ದಕ್ಷಿಣ ವಲಯ, ಮೈಸೂರು, ಇವರ ಆದೇಶ ಸಂಖ್ಯೆ: 

ಇವಿ/22 /2011 - 12 ( ಓ . ಬಿ. ಸಂಖ್ಯೆ : 64 /2011- 12) ದಿನಾಂಕ: 28 -3 - 2012 
2. ಮೇಲ್ಮನವಿ ಪ್ರಾಧಿಕಾರ ಹಾಗೂ ಡಿ. ಜಿ. ಮತ್ತು ಐ.ಜಿ.ಪಿ., ಬೆಂಗಳೂರು, ಇವರ ಆದೇಶ ಸಂಖ್ಯೆ : ಸಿಬಿ(8) 12 /2012 - 13 ( ಓ. ಬಿ. 

ಸಂಖ್ಯೆ: 163 /2012) ದಿನಾಂಕ: 20 - 10 - 2012 
3. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 05 -12 - 2012 
4 . ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು , ಬೆಂಗಳೂರು, ಇವರ ಪತ್ರ ಸಂಖ್ಯೆ : ಸಿಬಿ ( 8)12 /2012 - 13 ದಿನಾಂಕ: 

02 - 02 - 2013 


ಪ್ರಸ್ತಾವನೆ: 


ಶ್ರೀ ಸಂದೇಶ್ ಕುಮಾರ್ , ಪಿ. ಐ ., ಕೆ. ಆರ್. ಪೇಟೆ, ಇವರು ಈ ಹಿಂದೆ ಕೆ.ಆರ್. ನಗರ ವೃತ್ತದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ( ಇನ್ನು ಮುಂದೆ 
ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ನಿರ್ಲಕ್ಷತೆ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ) 
ನಿಯಮಗಳು 1965ರ ನಿಯಮ 7ರಡಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 


ದೋಷಾರೋಪಣೆ: 


* ಶ್ರೀ ಎಸ್ . ಎನ್ . ಸಂದೇಶ್ ಕುಮಾರ್ , ಸಿ . ಪಿ . ಐ ., ಕೆ. ಆರ್ .ಪೇಟೆ ವೃತ್ತ ( ಈ ಹಿಂದೆ ಕೆ . ಆರ್. ನಗರ ವೃತ) ರವರು 

ಕರ್ತವ್ಯದಲ್ಲಿ ತೋರಿರುವ ನಿರ್ಲಕ್ಷತೆ ಬಗ್ಗೆ . ” 
ಮೇಲಿನ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, 
ದಕ್ಷಿಣ ವಲಯ , ಮೈಸೂರು, ಇವರು ಮೇಲೆ ಕ್ರಮ ಸಂಖ್ಯೆ:(1) ರಲ್ಲಿ ಓದಲಾದ ದಿನಾಂಕ: 28 - 3 - 2012ರ ಆದೇಶದಲ್ಲಿ ಅರ್ಜಿದಾರರ ವಾರ್ಷಿಕ ವೇತನ 
ಬಡ್ಡಿಯನ್ನು ಒಂದು ವರ್ಷದ ಕಾಲ ನಂತರದ ವೇತನ ಬಡ್ತಿಯ ಮೇಲೆ ಪರಿಣಾಮ ಬೀರದಂತೆ ತಡೆಹಿಡಿಯಲಾದ ದಂಡನೆಯನ್ನು ವಿಧಿಸಲಾಗಿದೆ. 

ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರ ಹಾಗೂ ಮಹಾ ನಿರ್ದೇಶಕರು ಮತ್ತು 
ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ: (2) ರಲ್ಲಿ ಓದಲಾದ ದಿನಾಂಕ: 20- 10 - 2012ರ ಆದೇಶದಲ್ಲಿ ಮೇಲ್ಮನವಿಯನ್ನು 
ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ . ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ 
ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ . ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಕರ್ತವ್ಯದಲ್ಲಿ ನಿರ್ಲಕ್ಷ್ಯತೆ 
ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು 
ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


M 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨ , ೨೦೧೩ 

೧೩೬೭ 
ಸರ್ಕಾರದ ಆದೇಶ ಸಂಖ್ಯೆ : ಒಣ 6 ಪೊಸಿಅ 2013 ಬೆಂಗಳೂರು, ದಿನಾಂಕ: 10 .07. 2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಸಂದೇಶ್ ಕುಮಾರ್, ಪಿ. ಐ., ಕೆ.ಆರ್. ಪೇಟೆ ವೃತ್ತ, ಮಂಡ್ಯ ಜಿಲ್ಲೆ , ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ 
ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್. ರವಿಪ್ರಕಾಶ್ 
PR.789 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC. 30 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು) 

ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಬಸವನಗೌಡ, ಆರ್‌. ಪಿ . ಸಿ., ಸಂ : 539 , ಎಫ್. ದಳ 7ನೇ ಪಡೆ, ಮಂಗಳೂರು, ಇವರ ಪರಿಷ್ಕರಣ ಮೇಲ್ಮನವಿಯ ಬಗ್ಗೆ ಅಂತಿಮ 

ಆದೇಶ. 
ಓದಲಾಗಿದೆ: 1. ಶಿಸ್ತು ಪ್ರಾಧಿಕಾರ ಹಾಗೂ ಕಮಾಂಡೆಂಟ್, 7ನೇ ಪಡೆ, ಕೆ.ಎಸ್.ಆರ್. ಪಿ., ಮಂಗಳೂರು, ಇವರ ಆದೇಶ ಸಂಖ್ಯೆ: 

19 / ಇ .7 /2011 - 12 ದಿನಾಂಕ: 24 -11 -2011 
ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, ಕೆ .ಎಸ್ . ಆರ್. ಪಿ . ಬೆಂಗಳೂರು, ಇವರ ಆದೇಶ ಸಂಖ್ಯೆ : 

ಅಪೀಲು/ 3/ 2011 - 12 ದಿನಾಂಕ: 03 - 03 - 2012 
3. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 08 -10 - 2012 
4, ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: ಅಪೀಲು( 2 ) 45/ 2012 - 13 ದಿನಾಂಕ : 

28 - 01 - 2013 
ಪ್ರಸಾವನೆ: 

ಶ್ರೀ ಬಸವನಗೌಡ, ಆರ್. ಪಿ .ಸಿ., ಸಂ : 539 , ಎಫ್. ದಳ 7ನೇ ಪಡೆ , ಮಂಗಳೂರು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ( ಇನ್ನು ಮುಂದೆ 
ಅರ್ಜಿದಾರರೆಂದು ಕರೆಯಲ್ಪಡುವ) ಪಡೆಯ ಮನೋರಂಜನಾ ಕೊಠಡಿಯ ಮೇಲ್ವಿಚಾರಕರೊಂದಿಗೆ ದುರ್ನಡತೆ ಬೇಜವಾಬ್ದಾರಿ ಮತ್ತು ಅಶಿಸ್ತು, 
ಪ್ರದರ್ಶಿಸಿರುವ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 7 ರಡಿ ಈ ಕೆಳಕಂಡಂತೆ 
ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 

“ ಶ್ರೀ ಬಸವನಗೌಡ, ಆರ್. ಪಿ.ಸಿ., ಸಂ : 539 , ಎಫ್. ದಳ 7ನೇ ಪಡೆ, ಕರಾಮೀಷೆ , ಮಂಗಳೂರು, ಆದ 
ನೀವು ಪಡೆಯ ಮನೋರಂಜನಾ ಕೊಠಡಿಯ ಮೇಲ್ವಿಚಾರಕರೊಂದಿಗೆ ದುರ್ನಡತೆ ಬೇಜವಾಬ್ದಾರಿ ಮತ್ತು 

ಅಶಿಸ್ತು, ಪ್ರದರ್ಶಿಸಿರುತ್ತೀರಿ. ” 
ಮೇಲಿನ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಕಮಾಂಡೆಂಟ್, 7ನೇ ಪಡೆ, 
ಕೆ.ಎಸ್ . ಆರ್. ಪಿ ., ಮಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ :(1) ರಲ್ಲಿ ಓದಲಾದ ದಿನಾಂಕ: 24 - 11 - 2011ರ ಆದೇಶದಲ್ಲಿ ಅರ್ಜಿದಾರರ ಮುಂಬರುವ 
ವಾರ್ಷಿಕ ವೇತನ ಬಡ್ತಿಯನ್ನು ಮುಂದಿನ ಬಡ್ತಿಗಳಿಗೆ ಭಾದಕವಾಗದಂತೆ ಆರು ( 06) ತಿಂಗಳ ಕಾಲ ಮುಂದೂಡಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು , 
ಕೆ.ಎಸ್.ಆರ್. ಪಿ., ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ: (2) ರಲ್ಲಿ ಓದಲಾದ ದಿನಾಂಕ: 03 - 03 - 2012ರ ಆದೇಶದಲ್ಲಿ ಮೇಲ್ಮನವಿಯನ್ನು 
ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ 
ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ . ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು , ಕರ್ತವ್ಯದಲ್ಲಿ ದುರ್ನಡತೆ ಬೇಜವಾಬ್ದಾರಿ 
ಮತ್ತು ಅಶಿಸ್ತು, ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ 
ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 105 ಪೈಸಿಅ 2012 ಬೆಂಗಳೂರು, ದಿನಾಂಕ: 10.07 .2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಬಸವನಗೌಡ, ಆರ್. ಪಿ . ಸಿ., ಸಂ : 539 , ಎಫ್ . ದಳ 7ನೇ ಪಡೆ, ಮಂಗಳೂರು, ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ 
ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

* ಟಿ. ಎನ್ . ರವಿಪ್ರಕಾಶ್ 
PR790 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC . 30 

ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು ) 


೧೩೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೨, ೨೦೧೩ 

ಭಾಗ ೧ 
ಒಳಾಡಳಿತ ಸಚಿವಾಲಯ 
ವಿಷಯ: ಶ್ರೀ ಸಿದ್ದರಾಜು , ಎ. ಪಿ. ಸಿ.-143 , ಡಿ.ಎ .ಆರ್., ಮಂಡ್ಯ ಜಿಲ್ಲೆ, ಇವರ ಪರಿಷ್ಕರಣ ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 
ಓದಲಾಗಿದೆ: 1. ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಅಧೀಕ್ಷಕರು, ಮಂಡ್ಯ ಜಿಲ್ಲೆ, ಇವರ ಆದೇಶ ಸಂಖ್ಯೆ: ಸಿಬ್ಬಂದಿ(2) ಡಿಇ/ 04 -2010 - 11 

( ಓ. ಬಿ. ಸಂಖ್ಯೆ: 417 /10 -11) ದಿನಾಂಕ : 27 - 01- 2011 
2. ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, ದಕ್ಷಿಣ ವಲಯ, ಮೈಸೂರು, ಇವರ ಆದೇಶ ಸಂಖ್ಯೆ : 

ಅಪೀಲು(18)2011 -12 ( ಓ . ಬಿ . ಸಂಖ್ಯೆ :38 /2011- 12) ದಿನಾಂಕ: 30 - 9 - 2011 
3. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 06 -12 -2012 
4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ : ಅಪೀಲು( 2 ) 65 /202 - 13 ದಿನಾಂಕ : 

- 3 - 2013 
ಪ್ರಸ್ತಾವನೆ : 

ಶ್ರೀ ಸಿದ್ದರಾಜು , ಎ . ಪಿ . ಸಿ .- 143, ಡಿ. ಎ. ಆರ್., ಮಂಡ್ಯ ಜಿಲ್ಲೆ, ಇವರು ಸಶಸ್ತ್ರ ಮೀಸಲು ಪಡೆ ಪಿ . ಎಂ . ಟಿ . ವಿಭಾಗದಲ್ಲಿ ಚಾಲಕನಾಗಿ ಕರ್ತವ್ಯ 
ನಿರ್ವಹಿಸುತ್ತಿದ್ದಾಗ ( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ಅತೀವ ದುರ್ನಡತೆ ಹಾಗೂ ಅಶಿಸ್ತು ಪ್ರದರ್ಶಿಸಿದ ಕಾರಣದ ಮೇಲೆ 
ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 6 ರಡಿಯಲ್ಲಿ ಇಲಾಖಾ ವಿಚಾರಣೆಗೆ ಆದೇಶಿಸಿ ಈ 
ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 
- 1) “ ಶ್ರೀ ಸಿದ್ದರಾಜು, ಎ . ಪಿ.ಸಿ.-143, ಜಿಲ್ಲಾ ಸಶಸ್ತ್ರ ಮೀಡಲು ಪಡೆ, ಮಂಡ್ಯ ಆದ ನಿಮಗೆ ಯಾವುದೇ ವಾಹನಗಳನ್ನು ತಡೆದು 

ನಿಲ್ಲಿಸುವ ಅಧಿಕಾರವು ನಿಯಮಗಳ ಪ್ರಕಾರ ನಿಮ್ಮ ಹುದ್ದೆಯ ವ್ಯಾಪ್ತಿಯಲ್ಲಿ ಇಲ್ಲದಿದ್ದರೂ ಸಹ ದಿ: 25 -4 - 2020 ರಂದು 
ಜೀವನ್ ರಕ್ಷಾ ಕೇಂದ್ರದ ಜೀಪ್ ನಂ . ಕೆಎ - 11 - ಜಿ - 231ರ ಚಾಲಕನಾಗಿ ಹೆದ್ದಾರಿಯ ಗಸ್ತು ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಅದೇ ದಿನ 
ರಾತ್ರಿ 12 - 30 ಗಂಟೆ ಸಮಯದಲ್ಲಿ ಶ್ರೀರಂಗಪಟ್ಟಣ ಠಾಣಾ ಸರಹದ್ದಿನ ಜೀವನ ರಕ್ಷಾ ಕೇಂದ್ರದ ಸ್ವಲ್ಪ ಮುಂದೆ ಬೆಂಗಳೂರು 
ಮೈಸೂರು ಮುಖ್ಯ ರಸ್ತೆಯಲ್ಲಿ ಬೆಂಗಳೂರು ಕಡೆಗಾದಂತೆ ಮರಗಳನ್ನು ತುಂಬಿಕೊಂಡು ಹೋಗುತ್ತಿದ್ದ ವಾಹನ ಸಂಖ್ಯೆ: ಕೆಎ - 09 

ಎ - 3116ರ ಲಾರಿಯನ್ನು ಅಡ್ಡಗಟ್ಟಿ ತಡೆದು ನಿಲ್ಲಿಸಿ ನಿಮ್ಮ ಕರ್ತವ್ಯದಲ್ಲಿ ಅತೀವ ದುರ್ನಡತೆ ಹಾಗೂ ಅಶಿಸ್ತನ್ನು ಪ್ರದರ್ಶಿಸಿರುತ್ತೀರಿ. 
2) ನೀವು ಬೆಂಗಳೂರು-ಮೈಸೂರು ಮುಖ್ಯ ರಸ್ತೆಯಲ್ಲಿ ಬೆಂಗಳೂರು ಕಡೆಗಾದಂತೆ ಮರಗಳನ್ನು ತುಂಬಿಕೊಂಡು ಹೋಗುತ್ತಿದ್ದ ವಾಹನ 

ಸಂಖ್ಯೆ: ಕೆಎ -09 - ಎ - 3116ರ ಲಾರಿಯನ್ನು ತಡೆದು ನಿಲ್ಲಿಸಿದಾಗ ಲಾರಿ ಕ್ಯಾಬಿನ್‌ನಲ್ಲಿ ಕುಳಿತಿದ್ದ ಕ್ಲೀನರ್ ಶ್ರೀ ಷರೀಫ್ ರವರು 
ಲಾರಿಯಿಂದ ಕೆಳಗಿಳಿದು ನೀವು ನಿಂತಿದ್ದ ಜೀವನ ರಕ್ಷಾ ಕೇಂದ್ರಕ್ಕೆ ಸರ್ಕಾರಿ ಕರ್ತವ್ಯ ನಿಮಿತ್ತ ಹಂಚಿಕೆಯಾಗಿರುವ ವಾಹನ 
ಸಂಖ್ಯೆ: ಕೆಎ - 11 - ಜಿ - 231ರ ಜೀಪ್ ಬಳಿಗೆ ಬಂದಾಗ, ನೀವು ಲಾರಿ ಕ್ಲೀನರ್ ಶ್ರೀ ಷರೀಫ್‌ನನನ್ನು ಉದ್ದೇಶಿಸಿ ಹಣಕೊಡುವಂತೆ 
ಕೇಳಿ ಕ್ಲೀನರ್ ಶ್ರೀ ಷರೀಫ್ ರವರು ನೀಡಲು ತಂದಿದ್ದ ಹಣಕ್ಕಿಂತ ಹೆಚ್ಚಿನ ಹಣವನ್ನು ನೀಡುವಂತೆ ಒತ್ತಾಯಿಸಿ ಅತೀವ 

ದುರ್ನಡತೆ ಹಾಗೂ ಅಶಿಸ್ತನ್ನು ತೋರಿರುತ್ತೀರಿ 
3) ನೀವು ಲಾರಿ ಕ್ಲೀನರ್ ಶ್ರೀ ಷರೀಫ್‌ನನ್ನು ಉದ್ದೇಶಿಸಿ ಹಣಕೊಡುವಂತೆ ಕೇಳಿದ್ದು, ಸದರಿಯವರು ನೀಡಲು ತಂದಿದ್ದ ಹಣಕ್ಕಿಂತ ಹೆಚ್ಚಿನ 

ಹಣವನ್ನು ನೀಡುವಂತೆ ಒತ್ತಾಯಿಸಿ ಹೆಚ್ಚಿನ ಹಣ ಇಲ್ಲವೆಂದು ತಿಳಿಸಿದ್ದಕ್ಕೆ ಶ್ರೀ ಷರೀಫ್ ರವರಿಗೆ ಏಕಾ - ಏಕಿ ನಿಮ್ಮ ಕೈಯಲ್ಲಿದ್ದ 
ಲಾಠಿಯಿಂದ ಎರಡು ತೋಳುಗಳ ಮೇಲೆ ಹೊಡೆದು ಗಾಯವನ್ನುಂಟು ಮಾಡಿದ್ದು, ಶ್ರೀ ಷರೀಫ್ ರವರು ನೋವಿನಿಂದ 
ಕೂಗಿಕೊಂಡಾಗ, ಘಟನೆ ಬಗ್ಗೆ ಕೇಳಲು ಬಂದ ಸಂಖ್ಯೆ ಕೆಎ - 09 - ಎ - 3116ರ ಲಾರಿ ಚಾಲಕ ಶ್ರೀ ಮನ್ಸೂರ್ ರವರಿಗೂ ಸಹ 
ನಿಮ್ಮ ಕೈಯಲ್ಲಿದ್ದ ಲಾಠಿಯಿಂದ ಏಕಾ - ಏಕಿ ಆತನ ಎರಡು ತೋಳುಗಳ ಮೇಲೆ ಹೊಡೆದು ಗಾಯವನ್ನುಂಟು ಮಾಡಿ ನಿಮ್ಮ 

ಕರ್ತವ್ಯದಲ್ಲಿ ಅತೀವ ದುರ್ನಡತೆ ಹಾಗೂ ಅಶಿಸ್ತನ್ನು ಪ್ರದರ್ಶಿಸಿರುತ್ತೀರಿ..” 

ಮೇಲಿನ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ , ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ ಆಧಾರದ 
ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು, ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್ ಅಧೀಕ್ಷಕರು , ಮಂಡ್ಯ ಜಿಲ್ಲೆ, ಇವರು ಮೇಲೆ ಕ್ರಮ 
ಸಂಖ್ಯೆ:(1) ರಲ್ಲಿ ಓದಲಾದ ದಿನಾಂಕ: 27 - 01 - 2011ರ ಆದೇಶದಲ್ಲಿ ಅರ್ಜಿದಾರರ ಮುಂದಿನ ಮೂರು ವಾರ್ಷಿಕ ವೇತನ ಬಡ್ತಿಗಳನ್ನು ನಂತರದ ವಾರ್ಷಿಕ 
ವೇತನ ಬಡ್ತಿಯ ಮೇಲೆ ಪರಿಣಾಮ ಬೀರುವಂತೆ ಮುಂದೂಡುವ ದಂಡನೆಯನ್ನು ವಿಧಿಸಿ ದಿನಾಂಕ : 30 - 4 - 2010 ರಿಂದ 06 - 8 - 2010ರ ವರೆಗಿನ 
ಅಮಾನತ್ತಿನ ಅವಧಿಯನ್ನು ಅಮಾನತ್ತೆಂದೆ ಪರಿಗಣಿಸಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, 
ದಕ್ಷಿಣ ವಲಯ , ಮೈಸೂರು, ಇವರು ಮೇಲೆ ಕ್ರಮ ಸಂಖ್ಯೆ: ( 2) ರಲ್ಲಿ ಓದಲಾದ ದಿನಾಂಕ: 30 - 9 - 2011ರ ಆದೇಶದಲ್ಲಿ ತಿರಸ್ಕರಿಸಲಾಗಿದೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ಇಲಾಖಾ ವಿಚಾರಣೆ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ 
ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು 
ಕರ್ತವ್ಯದಲ್ಲಿ ಅತೀವ ದುರ್ನಡತೆ ಹಾಗೂ ಅಶಿಸ್ತು ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರವು ವಿಧಿಸಿರುವ ದಂಡನೆ ಆದೇಶದಲ್ಲಿ 
ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ . 

ಸರ್ಕಾರದ ಆದೇಶ ಸಂಖ್ಯೆ: ಒಣ 145 ಪೊಸಿಅ 2012 ಬೆಂಗಳೂರು, ದಿನಾಂಕ: 11.07.2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಸಿದ್ದರಾಜು, ಎ. ಪಿ . ಸಿ.- 143, ಡಿ. ಎ. ಆರ್., ಮಂಡ್ಯ ಜಿಲ್ಲೆ, ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 791 

ಟಿ.ಎನ್ . ರವಿಪ್ರಕಾಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC. 30 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು) 


ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಘಟಕ - 2 , ಬೆಂಗಳೂರು 


